19 


$4 
ಇ 
3 
oO 
೫೭ 


1990 


ಸೆಪ್ಟೆ ೦ಬರ್‌ 


ಒಂದು ಮರುಚಿಂತನೆ 


ಗಾಂಧಿ; 


ಅಹಿಂಸೆ ನನ್ನ ಶ್ರ ದ್ಧ ಯ ಪ್ರಥಮ ಚರಣ, ನನ್ನ ಸಿದ್ಧಾ ತದ 
ಕೊನೆಯ ಚೌಣವೂ ಅದೆ 


- ಗಾಂಧೀಜಿ 
ಸಂಚಯ 
(ಕಲಾಸಕ್ತರ ದೈೈಮಾಸಿಕ) 
ಸಂಚಿಕೆ : 19 (ಖಾಸಗಿ ಪ್ರಸಾರಕ್ಕೆ) ಸೆಪ್ಟೆಂಬರ್‌ 1990 ಕ 
ಈ ಸಂಚಿಕೆಯಲ್ಲಿ... 


ನವ ಅಭಿವೃದ್ಧಿ ಮಾದರಿ ಮತ್ತು ಗಾಂಧಿ ಆರ್ಥಿಕ ಚಿಂತನೆ 
-ಎಲ್‌. ಎನ್‌. ಗೋಪಾಲಕೃಷ್ಣ 


ಗಾಂಧಿ ಮತ್ತು ವೈಯುಕ್ತಿ ಕತೆ | ರಮೇಶ್‌ ಚಂದ್ರ 
ಗಾಂಧಿ ಶಿಕ್ಷಣ ವಿಚಾರಗಳು ಮತ್ತು ಅದರ ಪ್ರಸ್ತುತತೆ -ಬಿ. ಬಾಲಸುಬ್ರಹ್ಮಣ್ಯಂ 
ನನ್ನೊಳಗಿನ ಗಾಂಧಿ -ಯಲ್ಲಪ್ಪ ಟಿ. 


ಸಂಪಾದಕ : ಡಿ. ವಿ.ಪ ಹಾ ದ” 
ಖಣ 


ಸಹಸಂಪಾದಕರು : ನ. ರವಿಕುಮಾರ್‌, ಅಶೋಕ್‌ಕುಮಾರ ರಂಜೇರೆ | 
ಚಂಪಕ ಎನ್‌. ಎಸ್‌. 8 


ವಾರ್ಷಿಕ ಚಂದಾ : ರೂ. 25-00 
ಆಜೀವ ಚಂದಾ : ರೂ. 250-00 (ಎರಡು ಕಂತುಗಳಲ್ಲಿ 


ಮುಖಚಿತ 2; ಶಾಂತರಾಜ್‌ 


ಸಂಚಯದ ವಿಳಾಸ : ನಂ. ೧4, ಮಾರಮ್ಮನ ದೇವಸ್ಥಾನದ ರಸ್ತೆ 
8ನೇ ಕ್ರಾಸ್‌, ಮಲ್ಲೇಶ್ವರಂ 
ಬೆಂಗಳೂರು-560 003 


kc 


ಕ ಒಸಿ 


-“ 


ನವ ಅಭಿವೃದ್ಧಿ ಮಾದರಿ ಮತ್ತು ಗಾಂಧಿ ಆರ್ಥಿಕ ಚಿಂತನೆ; 


ಒಂದು ಮುಖಾಮುಖಿ 


ಎಲ್‌. ಎನ್‌. ಗೋಪಾಲಕೃಷ್ಣ 
ಉಪನ್ಯಾಸಕರು, ಶೇಷಾದ್ರಿಪುರಂ ಕಿರಿಯ ಕಾಲೇಜು 
ಬೆಂಗಳೂರು-20 


2-10-90 ರಂದು “ಸಂಚಯ'ದ ವಿಚಾರ ಗೋಷ್ಠಿಯಲ್ಲಿ 
` ಮಂಡಿಸಲಾದ ಪ್ರಬಂಧ ಮತ್ತು ಚರ್ಚೆಯ ವಿವರ. 


೧ 
ಗಾಂಧೀಜಿ ಒಬ್ಬ "ಅದ್ಭು ತ' ವ್ಯಕ್ತಿ. ಹೀಗೆ ಹೇಳುವುದು ಕ್ಲಿ ೇೀಷೆಯಾಗಿ 
ಕಂಡರೂ, ಅವರನ್ನು ವಿವರಿಸಲು ಇದಕ್ಕಿಂತ ಉತ್ತಮ ಪದ ನನಗೆ ಹೊಳೆಯುತ್ತಿಲ್ಲ, 
ಗಾಂಧೀಜಿ ಮುಂದೆ ನಾವೇಲ್ಲಾ ಅಧೀರರಾಗುತ್ತೇವೆ. ಯಾವ್ಯಾವುದನ್ನು ಕೇವಲ ಆದರ್ಶ 
ಗಳೆಂದು, ಜೀವನದಲ್ಲಿ ವಾಸ್ತವಗೊಳಿಸಲು ಅಸಾಧ್ಯವೆಂದು ನಾವು ಭಾವಿಸುತ್ತೇವೊ- 
ಅವುಗಳನ್ನೆಲ್ಲಾ ಇಂಧೀಜಿ ತಮ್ಮ ಜೀವನ ಕೃಮದ ಭಾಗವಾಗಿ ಮಾಡಿ ತೋರಿಸಿದರು 
ಆದ್ದರಿಂದಲೇ ಅವರ ಮುಂದೆ ಶಸ್ತ್ರಗಳಿಲ್ಲದೆ ನಾವು ನಿರುತ್ತರರಾಗುತ್ತೇವೆ. ಹೀಗಾಗು 
ವುದರಿಂದಲೇ ಗಾಂಧೀಜಿಯವರ ಜೀವನ ದರ್ಶನಕ್ಕೆ ಸವಾಲೆಸೆಯುವುದು, ಅವರ 
ಚಿಂತನೆಗೆ ಪ್ರತಿವಾದ ಹೂಡುವುದು ಕಠಿಣವಾಗುತ್ತದೆ, ಪೊಳ್ಳಾಗಿ ಕಾಣುತ್ತದೆ. 
ಆದರೂ ಅವರ ಜೀವನದರ್ಶನ, ಚಿಂತನೆಗಳನ್ನು ವಿಮರ್ಶಾತ್ಮಕವಾಗಿ ನೋಡುವುದು 
ಅನಿವಾರ್ಯ. 
೨ 


ಗಾಂಧೀಜಿಯವರ ಚಿಂತನೆಯನ್ನು ಎರಡು ನೆಲೆಗಳಿಂದ ತಾತ್ವಿಕವಾಗಿ ಮತ್ತು 


ವಾಸ್ತವಿಕತೆಯ ನೆಲೆಗಟ್ಟಿನಿಂದ ನೋಡಬೇಕಾಗಿದೆ. ಈ ಎರಡು ನೆಲೆಗಳಿಂದ ಅವರನ್ನು ' 
ವಿಮರ್ಶಿಸಿ, ಅವರ ಚಿಂತನೆ ಹಾಗೂ ಜೀವನ ದರ್ಶನದ ಕೆಲವು ಅಂಶಗಳನ್ನು ನಿರಾ 
: ಶರಿಸಿ, ಕೆಲವನ್ನು ಒಪ್ಪಿ ಕೊಂಡು, ಆ ಪ್ರಕ್ರಿಯೆಯಲ್ಲಿಯೇ ನಾವು ನಮ್ಮದೇ ಆದ 
| ನಿಲ್ಲುವನ್ನು _ ಮಾರ್ಗವನ್ನು ರೂಪಿಸಿಕೊಳ್ಳ ಬೇಕಾಗಿದೆ. 


Pe CN ಠಿ. 
ಗಾಂಧೀಜಿಯವರ ಜೀವನದ ದರ್ಶನದ ಮೂಲದಲ್ಲಿರುವುದು ಆತ್ಮೋನ್ನತಿ 


ಮತ್ತು ಆಧ್ಯಾತ್ಮ. ಪ್ರ ಪ್ರಪಂಚ ಹಾಗೂ ಐಹಿಕ, ಜೀವನವೇನಿದ್ದರೂ ಆತ್ಮೊನ್ಗತಿಗೆ 


2 


ದುಡಿಸಿಕೊಳ್ಳಲು ಇರುವ ಸಾಧನೆಗಳೂ ಮಾತ್ರ ಅವರ ಆರ್ಥಿಕ ಚಿಂತನೆಯ ಹಿನ್ನೆಲೆ 
ಯಲ್ಲೂ ಈ ತಾತ್ವಿಕ ನಿಲುವೇ ಇದೆ. 


ಗಾಂಧೀಜಿಯವರನ್ನು ನೋಡುವ ಈ ಲೇಖನದ ವಿಮರ್ಶಾ ಧೋರಣೆ ಅವರ 
ಮೇಲೆ ಹೇಳಿದ ಒಮ್ಮುಕ ದೃಷ್ಠಿ ಕೋನಕ್ಕೆ ೦ತ ಭಿನ್ನವಾದುದು. ದೇಹ ಮತ್ತು ಆತ್ಮ, 
ಆಧ್ಯಾತ್ಮ ಮತ್ತು ಪ್ರಾ ಪಂಚಿಕತೆ, ಆದರ್ಶ ಮತ್ತು ವಾಸ್ತವತೆ, ಭಾವ ಮತ್ತು ವಸ್ತು 
ಇವುಗಳ ಮಧ್ಯೆ ಕೊಡುಕೊಳ್ಳುವ ಪ್ರಕ್ರಿಯೆಯ ಮೂಲಕ ಜೀವನ ದರ್ಶನ ರೂಪು 
ಗೊಳ್ಳ ಚೀಕು ಎಂಬ ನಿಲುವು ಈ ಲೇಖನದ ಹಿಂದಿದೆ. ಗಾಂಧೀಜಿ ವ್ಯಕ್ತಿ ನಿಷ್ಕರು. 
ಅವರೆ ಸಮಾಜದ ಪರಿಕಲ್ಪ ನೆ ಅತಿ ಸರಳವ ವಾದದ್ದು. ಸಮಾಜವೆಂದರೆ ವ್ಯಕ್ತಿ ಗಳ 
ಸಮೂಹ ಅಷ್ಟೆ. ಸೈ. ಅದಕ್ಕೆ ತಿನ್ನದೇ ಆದ ಅಸ್ತಿತ್ವದ ಆಯಾಮವಿದೆ. ಅದು ಸಂಕೀರ್ಣ 
ವಾದದ್ದು ಭಾವಿಸರು. ಇತಿಹಾಸ ಅವರಿಗೆ ಗೌಣವಾದ್ದು. ಈ ಲೇಖನದ ಹಿನ್ನೆಲೆಯಲ್ಲಿ 
ವ್ಯಕ್ತಿ -ಸಮಾಜ-ಇತಿಹಾಸ ಈ ಮೂರರ ಕೊಡುಕೊಳ್ಳು ವಪ್ರ ಕ್ರಿಯೆಯ ಮೂಲಕ 
ನಮ್ಮ ಜೀವನದರ್ಶನ ರೂಪುಗೊಳ ಬೇಕು ಎಂಬ ತಾತಿ ಕ ಚಿಂತನೆ ಇದೆ. ಜೊತೆಗೆ ಈ 
ಮೂರು ಗಾಂಧೀಜಿ ಹೇಳಿದಂತೆ ಸರಳವೂ, ಏಕ ಆಯಾಮವು ಉಳ್ಳಿ ದ್ವಾಗಿರದೆ, 
ಸಂಕೀರ್ಣವೂ. ಬಹು ಆಯಮಗಳು ಉಳ್ಳ ಅಂಶಗಳೆಂದು ಈ ಲೇಖನ ಪರಿಭಾವಿಸು 
ತ್ತದೆ. ಸಮಯದ ಅಭಾವದಿಂದ ವಿಷಯವನ್ನು ಸಮಗ್ರವಾಗಿ, ಅದರ ಎಲ್ಲ ಆಯಮ 
ಗಳಲ್ಲಿ ನೋಡಲು ಸಾಧ್ಯವಿಬ್ಲದ್ದರಿಂದ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ಮಾತ್ರ ಚರ್ಚೆ 
ಮಾಡಲಾಗಿದೆ. 


೪ 


ಯಾವುದೇ ಆರ್ಥಿಕ ಚಿಂತನೆಯಲ್ಲಿ "ದುಡಿಮೆ'ಯ ಪರಿಕಲ್ಪನೆ ಕೇಂದ್ರ ಅಂಶಗಳಲ್ಲಿ 
ಒಂದು ತನ್ನ ಅಗತ್ತ ಗಳ ಪೂರೈ ಕೆಗಾಗಿ ಅತಿಹೆಚ್ಚು ದುಡಿಮೆ ಮಾಡಬೇಕಾದ ಮಾನವ 


ನನ್ನು ದುಡಿಮೆಯ ' ಬಲಾತ್ಕಾ ರದ ನೊಗದಿಂದ ಬಿಡುಗಡೆ ಮಾಡಿದ್ದು "ಯಂತ್ರ" ] 


ಅಥವ "ತಂತ್ರಜ್ಞಾನ' ಬಲಾತ್ಕಾ ರದ ದುಡಿಮೆಯಿಂದ ಬಿಡುಗಡೆ ಹೊಂದಿದ ಮಾನಣೆ.' 
ತನಗೆ ದೊರೆತ ಬಿಡುವನ್ನು ನ ಇಷ್ಟ ಬಂದಂತೆ - ಸ ತಂತ್ರ ನಾಗಿ, ಸೃಜನಾತ್ಮಕ 
ವಾಗಿ ವಿನಿಯೋಗಿಸಲು "ಸಾಧ್ಯ ವಾಗುವುದು ತಂತ್ರಜಾ ನದ ಬೆಳವಣಿಗೆಯಿಂದ 


ಇ 
ಗಾಂಧೀಜಿಗಾದರೋ "ಬಿಡುವು" ಎಂಬ ಪರಿಕಲ್ಪನೆಯಲ್ಲಿ ನಂಬಿಕೆಯಿಲ್ಲ. “ದುಡಿಮೆ' 


ಒಂದು ಸಾಧನವಲ್ಲ. “ದುಡಿಮೆ'ಯೇ ಅವರಿಗೆ ಒಂದು ಪರಮ ಮೌಲ್ಯ "ಬಲಾತ್ಕಾರದ 
ದುಡಿಮೆಯಲ್ಲಿ “ಪರಕೀಯತೆ' ಇಣುಕು ಹಾಕುತ್ತದೆ, ಮನುಷ್ಯ ಅಂತಹ ದುಡಿಮೆ 
ಯಿಂದ ಸಂತಸ ಪಡೆಯಲಾರ ಎಂಬ ಚಿಂತನೆಯೇ `ಗಾಂಧೀಜಿಗೆ 'ಪರಕೀಯವಾದುದು. 
ದುಡಿಮೆ ಸಂತಸಕ್ಕೆ ಒಂದು ಸಾಧನವಲ್ಲ. ದುಡಿಮೆ ಅವರಿಗೆ ಒಂದು ಕರ್ತವ್ಯ. ಆ 


3 


ಕರ್ತವ್ಯದಲ್ಲಿ ತೊಡಗುವ ಮೂಲಕ ಆತ್ಮೋನ್ನತಿ. ದೇಹ ಸವೆಸಿದಷ್ಟೂ ದೇವರಿಗೆ 


ಹತ್ತಿರವಾಗುತ್ತೆ €ವೆ ಎಂಬುದು ಗಾಂಧೀಜಿಯ ನಂಬಿಕೆ. ದೇಹ ತೇದಷೂ ಸೆ ಆತ್ಮೋನ್ನತಿ 


ಇಂತಹ ದರ್ಶನವಿದ್ದುದರಿಂದಲೇ ಗಾಂಧೀಜಿ "ಯಂತ್ರ'ಕ್ಕೆ ವಿರೋಧಿ "ಯಂತ್ರ'ವು 


ಮನುಷ್ಯನಿಗೆ ತನಗೆ ಇಷ್ಟವಾಗುವ 'ಸೃಜನಾತ್ಮಕ' ದುಡಿಮೆ'ಯಲ್ಲಿ ತೊಡಗಲು 


“ಬಿಡುವು” ಮಾಡಿಕೊಡುತ್ತದೆ ಎಂಬ ವಾದವೇ ಗಾಂಧೀಜಿಗೆ ಅಪಥ್ಯವಾದುದು. 


_ "ನವ ಅಭಿವೃದ್ಧಿ ಮಾದರಿ'ಯಲ್ಲಿ ಒಂದು ತೊಡಕು ಬೃಹದಾಕಾರವಾಗಿ 
ಬೆಳೆದಿದೆ. “ಯಂತ್ರ ನಾಗರೀಕತೆ' ಮನುಷ್ಯನಿಗೆ "ಬಿಡುವು' ದೊರಕಿಸುತ್ತದೆ ಎಂಬುದು 
ಹುಸಿಯಾಗಿದೆ. ಇದಕ್ಕೆ ಕಾರಣ ಈ ನಾಗರೀಕತೆ ಹುಟ್ಟು ಹಾಕಿರುವ "ಗ್ರಾಹಕವಾದ' 
(CONSUMERISM) ಕೊನೆಯಿಲ್ಲದ ಗ್ರಾಹಕವಾದದಿಂದಾಗಿ ಮಾನವ 
“ದುಡಿಮೆ'ಯಿಂದ ಬಿಡುಗಡೆ ಹೊಂದಲು ಸ ಧ್ಯ ವಾಗಿಲ್ಲ. ಮಾನವಕುಲ "ಕೊನೆಯಿಲ್ಲದ 
ಉತ್ಪಾದನೆ'ಯಲ್ಲಿ ತೊಡಗಿದೆ. ಗಾಂಧೀಜಿಯವರ "ದುಡಿಮೆ'ಯ ಪರಿಕಲ್ಪನೆಯನ್ನು 
ನಾವು ನಿರಾಕರಿಸಿಯೂ, ನಮಗೆ ಗಾಂಧೀಜಿ ಅರ್ಥಪೂರ್ಣವಾಗುವುದು ಇಲ್ಲಿ 
"ಗ್ರಾ ಹಕವಾದ'ಕ್ಕೆ ಮಿತಿ ಹಾಕಿ ಕೊಳ್ಳದಿದ್ದರೆ “ದುಡಿಮೆ'ಯಿಂದ ಮನುಷ್ಯ ಬಿಡುಗಡೆ 
ಹೊಂದಲಾರ. “ಎಣೆ ಇಲ್ಲದ ಉತ್ಪಾದನೆ”ಗೆ ನಾವು ಮಿತಿ ಹಾಕಲೇ ಬೇಕು. 
ಗಾಂಧೀಜಿ “ಅಪರಿಗ್ರ ಹ'ದ ಕಲ್ಪನೆಯನ್ನು ಅತಿ ತುದಿಗೆ ಒಯ್ದ ರೆಂಬುದು ನಿಜವಾದರೂ 
ಆ ಚಿಂತನೆಯು ಅಂತಃಸತ್ವವನ್ನು (essence) ಒಪ್ಪಿ ಕೊಳ್ಳದಿದ್ದರೆ, ಯಂತ್ರ 
ನಾಗರೀಕತೆ ಒಮ್ಮೆ ನಮಗೆ ಕಾಣಿಸಿದ ಸುಂದರ ಜೀವನದ ಕಲ್ಪನೆ ಮರೀಚಿಕೆಯಾಗುತ್ತ ದೆ 
ಅಷ್ಟೆ. ಗಾಂಧೀಜಿಯವರ "ದುಡಿಮೆ'ಯ ಬಗೆಗಿನ ಚಿಂತನೆಯನ್ನು ನಿರಾಕರಿಸಿ, ಅವರ 
ಗ್ರಾಹಕವಾದದ ವಿರೋಧಿ ಚಿಂತನೆಯನ್ನು ಒಪ್ಪಿಕೊಳ್ಳ ಬೇಕು. ಗಾಂಧೀಜಿಯಲ್ಲಿ 


ಒಂದು ಸಮಸ್ಯೆ ಇದೆ ; ಅವರು ತಾವು ಹೇಳಿದುದಕ್ಕೆ ಅಕ್ಷರಶಃ ಅರ್ಥ ಹಚ್ಚು ತ್ತಾರೆ, 


ನಾವು ಅವರ ಚಿಂತನೆಯನ್ನು ಅದರ ಅಂತಃಸ್ಥ ತ್ವ ದ ಮಟ್ಟ ದಲ್ಲಿ ಮಾತ್ರ ಒಬ್ಬ ಕೊಳ್ಳ 
ಬೇಕು. ದೇಹವನ್ನು , ಪ್ರಾ ಪಂಚಿಕತೆಯನ್ನು ನೆರಾಕರಿಸುವ EE ಅತಿ ಕನಿಷ್ಠ 


" ಮಟ್ಟದಲ್ಲಿ ಮಾತ್ರ ಗ್ರಾ ಹಕತೆಯನ್ನು ಒಪ್ಪಿ ಕೊಳ್ಳು ತ್ತಾರೆ. ಆದರೆ ದೇಹವನ್ನು ಹಾಗೂ 


ಆತ ವನ್ನೂ ಒಪ್ಪಿ ಕೊಳ್ಳು ವ ನಾವೆ ಗ್ರಾ 'ಹಕತೆಯೆನು ಒಪ್ಪಿ ಕೊಳ್ಳು ತ್ತೇವೆ. ಆದರೆ 
ಈಗ್ರಾ ಹಕತೆ ವ ಕ್ರಿಯ" ಹಾಗೂ ಸಮಾಜದ ಆತ್ಮವನ್ನು, ಸಮಗ್ರ ವಿಕಾಸವನ್ನು, 


ಸೈಜನಕೀಲತೆಯನ್ನು_ ಸ್ವಾತಂತ್ರ್ಯವನ್ನು ನಾಶಮಾಡದಂತೆ, ಅದಕ್ಕೆ ಮಿತಿ ಹಾಕಬೇಕು, 


೫ 


“ನವ ಅಭಿವೃದ್ಧಿ ಮಾದರಿ'ಯ ಇನ್ನೊಂದು ಮುಖ್ಯ ಅಂಶವೆಂದರೆ "ಬೃಹತ್‌ 
ಆಡಳಿತ ಸಂಸ್ಥೆಗಳು' ಅವಕ್ಕೆ ಪೂರಕವಾಗಿ ಹುಟ್ಟಿಕೊಳ್ಳುವ "ಬೃಹತ್‌ ಆಡಳಿತ 


4 


ಸಃ ಸಂಸ್ಥೆ ಗಳಂ' :`ಹಾಗೂ ಬೃಹತ್‌" ಹಣಕಾಸು: ಸಂಸ್ಥೆ ಗಳು' - ಅಂದರೆ - ಆರ್ಥಿಕ, 
ತಾಂತಿ ಕ ಹಾಗೂ ಆಡಳಿತ ಕೇಂದ್ರಿ "ಕರಣ. ಗಾಂಧೀಜಿ ಎಲ್ಲ "ಬೃ ಹತ್ತಾದ್ದ ರ ವಿರೋಧಿ 
ಆ ಮೂಲಭೂತವಾಗಿ ಒಬ್ಬ “ಅರಾಜ್ಯಕತಾವಾದಿ' (ಗಿ.13151140 ದೊಡ್ಡ 
ಸಂಘಟನೆ, ಸಂಸ್ಥೆ ಗಳೆಂದರೆ ಅವರಿಗೆ ಗುಮಾನಿ. ಅವು ಮನುಷ್ಯ ನಸ್ವಾ ತಂತ್ರ ವನ್ನು 
ಅಪಹರಿಸುತ್ತವೆ “ಎಂದೇ ಅವರ ನಂಬಿಕೆ. ಅವು ವ್ಯಕ್ತಿ ಯ ಮೇಲೆ ದಬಾ ಅಕ ಚೆ 
ತ್ತವೆ ಎಂದೇ ಅವರ ಖಚಿತ ಅಭಿಪ್ರಾಯ. ಸಮ ಯಾವುದೇ ಅಂಗವಾಗಲೀ ಅದು 
ತಂತ್ರ ಜ್ಞಾ ನವಾಗಿರಬಹುದು, ರಾಜ್ಯ ಕ ಯಾಗಿರಬಹುದು ಅಥವಾ ಆರ್ಥಿಕ, ಆಡಳಿತಾ 
ತ್ಮ ಸ | ಸಂಸ್ಥೆಯಾಗಿರಬಹುದು ಸ ಮಾನವನ ಸಣ್ಣ ಸಮುದಾಯದ ಹಿಡಿತಕ್ಕೆ, 
ನಿಯಂತ್ರ ಣಕ್ಕೆ ದಕ್ಕ ದ ರೀತಿಯಲ್ಲಿ ದೊಡ್ಡ ದಾಗಿ ಬೆಳೆಯಬಾರದು ಎಂದೇ ಗಾ 
ಯವರ ಇ “ಭಾನು ಯಂತ್ರ ವಿರೋಧಿಯಲ್ಲ, ಆದರೆ "ಯಂತ್ರ' ಅದನ್ನು ನಡೆಸು 
ವ್ಕ ಕ್ಲಿಯ ನಿಯಂತ್ರಣದ ಆಚೆ ಜಾಬ್‌! ವ್ಯ ಕ್ತಿ ಯಂತ್ರ ವನ್ನು ನಿಯಂತ್ರಿ ಸು | 
ವಂತಿರಬೇಕು. ಯಂತ್ರ ವ್ಯಕ್ತಿಯನ್ನು ನಿಯಂತಿ, "ಸುವಂತಿರಬಾರದು' ಎಂದು 
: ಗಾಂಧೀಜಿ ಹೇಳುತ್ತಿ ಡರು. ಆದ್ದ ರಿಂದಲೇ "ವಿಕೇಂದ್ರಿ ೇೀಕರಣ'ದ. ಕಲ್ಪ ನೆ ಅವರ 
ಜೀವನದರ್ಶನದ ಒಂದು ಅವಿಭಾಜ್ಯ ಅಂಗವಾಗಿದ್ದು. ಆರ್ಥಿಕ ಕ್ಷೀತ್ರ ಹಾಗೂ 
ಉತ್ಪಾದನ ಕ್ಷೇತ್ರಗಳಲ್ಲೂ "ವಿಕೇಂದ್ರಿ ೇಕರಣ'ವನ್ನು ಅವರು .ಒತಿ ಹೇಳಿದ್ದು, ಜೊತೆಗೆ 
"ಬೃಹತ್‌ ಉತ್ಪಾ ದನೆ'ಯ ಆತ್ಮೊ ನ್ನ ತ್ರಿ ಪ್ರೇರೇಪಿತ ಜೀವನದರ್ಶನಕ್ಕೆ ವಿರೋಧ 
ದ್ದೆ ೦ದು ಅವರು ಭಾವಿಸಿದ್ದ ರಿಂದ, "ಅಪರಿಗ್ಯ ಹ' ಕ್ರೈ ವಿರೋಧವಾದ್ದ ಸ ಅದನ್ನು 
ತೀರಸ್ಕ ರಿಸುತ್ತಾ ರೆ. ಮಿತ ಅಗತ್ಯ ಗಳನ್ನು ಲ್ಸ "ಇ ಯಂ ಪೂರ್ಣ ಗ್ರಾ ಮ ಸಮುದಾಯ 
ಗಳನ್ನು ಎತ್ತಿ 'ಒಡಿದ ಗಾಂಧೀಜಿಗೆ ಕೇಂದ್ರಿ ಕೈ 3 ಬ್ಬ ಹತ್‌" ಉತ್ಪಾ ದನೆ ಅರ್ಥರಹಿತ 
ವಾಗಿ, ಅಪಾಯಕಾರಿಯಾಗಿ ಕಂಡಿತು. 
| ಬೃಹತ್‌ ಉತ್ಪಾದನಾ ಸಂಸ್ಥೆಗಳು, ಅಷ್ಟೆ ಏಕೆ, ಯಾವುದೇ ರೀತಿಯ ಬೃಹತ್‌ 
ಸಂಸ್ಥೆ ಚಾ ಮನುಷ್ಯ ನನ್ನು ಕುಬ್ಬ ನನ್ನಾ ಗಿ ಮಾಡುತ. ವೆ, ಅವನ ಸ್ವಾ ತಂತ್ರ "ವನ್ನು 
ಹರಣ ಮಾಡುತ್ತ ವೆ, ಅವನ ಘನತೆಯನ್ನು ಕುಗ್ಗಿ ಸುತ್ತ ವೆ ಎಂಬ ಗಾಂಧೀಜಿವಾದ್ದ 
ಅತ್ವ ತ. ಅರ್ಥಪೂರ್ಣವಾದುದು. ಆದರೆ ಎಲ್ಲ "ಬೃ ಹತ್ತಾ ದ್ದ ನ್ನು ನಿರಾಕರಿಸಿ, 
ಗಾಂಧೀಜಿ ಪರಿಕಲ್ಪನೆಯ ಸ ಸ್ವಯಂಪೂರ್ಣ ಗ್ರಾ ಮಸಮುದಾಯ ಕಾರ್ಯಸಾಧ್ಯ ವೇ 
ಕಾರ್ಯ ಸಾಧುವೇ ? ಗಾಂಧೀಜಿಯವರ ಆಧಾ ,ತ್ಮವಾದಿ ಅಪರಿಗ್ರ ಹ' ವನ್ನು ಒಪ್ಪಿ 
ಕೊಳ್ಳದೆ ಅದು ಸಾಧ್ಯವಿಲ್ಲ. | 
"ಬೃಹತ್ತಾ'ದ್ಹನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಸಾಧ್ಯವಿಲ್ಲ. “ನವ ಅಭಿವೃದ್ಧಿ 
ಮಾದರಿ'ಯ ಲಾಭದಾಯಕ ಅಂಶಗಳನ್ನು ಒಂದು ಮಿತಿಯಲ್ಲಿ ಮಾತ್ರ ಒಪ್ಪಿಕೊಳ್ಳು 
ವರು ಕೂಡ "ಬೃಹತ್ತಾದ್ದನ್ನು ಪೂರ್ಣವಾಗಿ ನಿರಾಕರಿಸಲಾರರು. "ಅರಾಜ್ಯವಾದಿ'ಯ 
"ವಿಕೇಂದ್ರಿಕರಣ" ಚಿಂತನೆ ನವ ನಾಗರೀಕತೆಯ ಸಂದರ್ಭದಲ್ಲಿ ಪೂರ್ಣವಾಗಿ ಜಾರಿಗೆ 


ಬ ಚ್ಟ 
ಳ ಚ 


5 | 


ತರುವುದು ಅಸಾಧ್ಯ. ` ಆದರೆ ಗಾಂಧೀಜಿ ನಮಗೆ ಅರ್ಥಪೂರ್ಣವಾಗುವುದು ಅವರ 
“ವಿಕೇಂದ್ರೀಕರಣ' ಚಿಂತನೆಯನ್ನು ನಾವು ಪುನರ್ರೂಪಿಸಿದಾಗ, ಸಣ್ಣ ಅರ್ಥಿಕ ಸಂಸ್ಥೆ 


ಗಳಿಗೆ, ಸಣ್ಣ ತಂತ್ರ ಜ್ಞಾನಕ್ಕೆ ಸಣ್ಣ ಸಂಘಟನೆಗಳಿಗೆ ಸಾಧ್ಯವಾದಲ್ಲೆಲ್ಲಾ ಒತ್ತು ಕೊಡ 
ಬೇಕು. ಸಾಧ್ಯವಿಲ್ಲದ ಸಂದರ್ಭಗಳಲ್ಲಿ ಮಾತ್ರ "ಬೃಹತ್ತಾ 'ದ್ಹನ್ನು ಅನಿವಾರ್ಯವಾಗಿ : 


ಒಪ್ಪಿ ಕೊಳ್ಳಬೇಕು. ಅಂದರೆ ಅರಾಜ್ಯವಾದಿಯ ವಿಕೇಂದ್ರೀಕರಣದ ಬದಲಾಗಿ, 
ವಿಕೇಂದ್ರಿ ಕೃತ ಅರ್ಥಿಕ ಹಾಗೂ ಯಂತ್ರ ಸುಸ್ಥೆಗಳನ್ನು ಒಪ್ಪಿಕೊಳ್ಳುವುದು. 


ವಿಕೇಂದ್ರೀಕೃತ ಘಟಕಗಳಿಗೆ ಅವುಗಳದೇ ಆದ ಸ್ವಯಂ ಪೂರ್ಣತೆ (Autonomy) 


ಇರುತ್ತದೆ. ಜೊತೆಗೆ ಅವುಗಳಿಗೆ ಸಮಾನಾಂತರವಾಗಿ ಹಾಗೂ ಮೇಲ್ಮುಖವಾಗಿ ಇತರ 
ಘಟಕಗಳೊಂದಿಗೆ ಸಂಕೀರ್ಣ ಸಾವಯವ ಸಂಬಂಧವೂ ಇರುತ್ತದೆ. ಅಂದರೆ ಗಾಂಧೀಜಿ 
ಹೇಳುವ ಸ್ವಯಂಪೂರ್ಣ ಗೃಹಕ್ಕೆಗಾರಿಕೆ, ಗ್ರಾಮ ಸಮುದಾಯಗಳ ಬದಲಾಗಿ 
ಹೆಚ್ಚು ಸಂಕೀರ್ಣವಾದ, ಆದರೆ ಗಾಂಧೀಜಿ ಒತ್ತಿಹೇಳುವ ವಿಕೇಂದ್ರಿಕೃತ ಘಟಕಗಳ 
ಅಸ್ಥಿ ಭಾರದ ಮೇಲೆ ಕಟ್ಟ ಲಾದ ತಾಂತ್ರಿಕ, ಆರ್ಥಿಕ ವ್ಯವಸ್ಥೆಯನ್ನು ನಾವು ಒಪ್ಪಿ 
ಕೊಳ್ಳಬೇಕು. ಬಹುಶಃ ಸಂಕೀರ್ಣ ಆಂತರಿಕ ಸಂರಚನೆಯುಳ್ಳ ಪಿರಮಿಡ್‌ ಇಂತಹ 
ವ್ಯವಸ್ಥೆಯನ್ನು ಅರ್ಥಪೂರ್ಣವಾಗಿ ಸಂಕೇತಿಸುತ್ತದೆ. 


2 


ಗಾಂಧಿವಾದಿಗಳಿಗೆ ನನ್ನ ಪ್ರತಿಕ್ರಿ ಯೆಗಳು ತೀವ್ರ ಅಸಮಾಧಾನವನ್ನುಂಟು 
ಮಾಡಿರಬಹುದು. ಗಾಂಧೀಜಿ ನಾಗರೀಕತೆಯನ್ನು ಹಾಗೂ ನನ್ನ ಅಭಿವೃದ್ಧಿ ಮಾದರಿ 
ಯನ್ನು ಅವುಗಳ ಮೂಲ ನೆಲೆಗಳಲ್ಲೇ ಪ್ರಶ್ನಿಸಿ, ನಿರಾಕರಿಸಿದ್ದಕ್ಕೆ ನನ್ನ ಈ ಲೇಖನ - 
ಸಾಕಷ್ಟು ಒತ್ತು ನೀಡಿಲ್ಲ ಎಂಬುದು ಅಂತಹ ಅಸಮಾಧಾನಕ್ಕೆ ಒಂದು ಕಾರಣವಾಗ 
ಬಹುದು. ಆದರೆ ನಾಗರೀಕತೆಯ ಇತಿಹಾಸದ ಈ ಘಟ್ಟದ ವಾಸ್ತ ವತೆಯನ್ನು 
ಅಲ್ಲಗಳೆದು, ಚಿಂತನೆ ನಡೆಸುವುದು ಪೊಳ್ಳಾಗುತ್ತ ದೆ ಎಂಬ ಅನುಮಾನ ನನಗಿದೆ. 
ದೇಹವನ್ನು ಹಾಗೂ ಈ ಪ್ರಪಂಚದ ಸುಖ, ಸಾಧ್ಯತೆಗಳನ್ನು ನಿರಾಕರಿಸದೆ, 
ವಾಸ್ತವತೆಯ ನೆಲೆಯಲ್ಲಿ ನಿಂತು ಗಾಂಧೀಜಿ ಬಗ್ಗೆ ಪುನರ್‌-ಚಿಂತನೆ ನಡೆಸುವುದು 
ಅರ್ಥಪೂರ್ಣ ಪ್ರಯತ್ನ ಎಂದು ನನಗನ್ನಿಸುತ್ತ ದೆ. ; 


. ನವನಾಗರೀಕತೆಯನ್ನು ಹಾಗೂ ಅದರ ಉತ್ಪನ್ನವಾದ : ನನ್ನ. ಅಭಿವೃದ್ಧಿ 
ಮಾದರಿಯನ್ನು ಪ್ರಶ್ನಿಸುತ್ತಾ ಇಡೀ ಜೀವಮಾನವನ್ನೇ ಪ್ರಯೋಗದಲ್ಲಿ ಕಳೆದ 
ಗಾಂಧೀಜಿಯವರ ಚಿಂತನೆಗಳಿಗೆ ಅನೇಕ ಆಯಾಮಗಳಿವೆ. ಅವೆಲ್ಲವುಗಳನ್ನು ಸಮಗ್ರ 
ವಾಗಿ ಒಳಗೊಳ್ಳುವಂತೆ ಪುನರ”ಚಿಂತನೆ ನಡೆಸಲು ನನಗೆ ಹಾಕಿರುವ ಮಿತಿಯಲ್ಲಿ 


ಬೆ 
ಸಾಧ್ಯವಿಲ್ಲದ್ದಕ್ಕಾಗಿ ನಾನು ವಿಷಾದಿಸುತ್ತೇನೆ... ಯದ 1. 


0 


ಅಂಚಿನ ಬರಹ : ಚರ್ಚೆಯ ಸಮಯದಲ್ಲಿ ಗೆಳೆಯ ಶೂದ್ರ ಶ್ರಿ ೇೀನಿವಾಸರು 
ಗಾಂಧೀಜಿ ದೇಹವನ್ನು ನಿರಾಕರಿಸಿ, ಆತೊ ನ್ನ ತಿಯನ್ನೇ ಗುರಿಯಾಗಿ “ಹೊಂದಿದ್ದ 


ರೆಂಬುದರ ಬಗ್ಗೆ ಭಿನ್ನಾಭಿಪ್ರಾ ಯ ವ ಕ್ಕ ಪಡಿಸಿದರು. ಮತ್ತೊ ಬ್ಬ ಗೆಳೆಯರು 
ನನ್ನ ಮಾತುಗಳು ಸರಿಯಾಗಿದ್ದರೆ, ಗಾಂಧೀಜಿ ಮಹಾತ್ಮರಾಗುತ್ತಿರಲಿಲ್ಲ, ಒಬ್ಬ 


ಸ್ವಾಮೀಜಿಯಾಗುತ್ತಿದ್ದ ದರು ಎಂದರು. ಗೆಳೆಯರು ಕೆ. ಸತ್ತನಾರಾಯಣರು 
ಗಾಂಧೀಜಿಗೆ ದೇಹದ ಸಾಧ್ಯ ತೆಗಳ ಬಗ್ಗೆ ಕುತೂಹಲವಿತ್ತು ಎಂದು ಹೇಳಿದರು. 


ನನ್ನ ವಾದ ಇದು : ಗಾಂಧೀಜಿ ಮನುಷ್ಯ ನ ದೈ ಹಿಕ ಅಪೇಕ್ಷೆಗಳ ಸರಳ 
ಪೂರೈ ಕೆಗಳನ್ನೂ ವಿರೋಧಿಸಿದರು. ರುಚಿಯಾದ ಪದಾರ್ಥಗಳನ್ನು ಸೇವಿಸುವುದರಿಂದ 
ಹಡಿದು, ದಾಂಪತ್ತ ದಲ್ಲಿ ಲೈ 0ಗಿಕ ಆಕಾಂಕ್ಷೆಗಳನ್ನು ಪೂರೈ ಸುವುದನ್ನೂ ವಿರೋಧಿಸಿದರು. 
ದೇಹ, ಜೀವವನ್ನು ತ್ಯಾ ಜಿ ದುಷ್ಟ ತೆಯ ಮೇಲೆ' ಜಯ ಸಾಧಿಸಬೇಕೆಂಬ ಅವರ 
ಎಲ್ಲ ಬರಹಗಳಲ್ಲೂ ಪುಷ್ಟ ಶ್ರ ದೊರೆಯುತ್ತದೆ. ಅವರ ಸತ್ಕಾಗ್ರಹದ ಕಲ್ಪನೆಯಾಗಲೀ, 
ನವನಾಗರೀಕತೆ ವಿರೋಧವಾಗಲೀ, ವಿಧವೆಗೆ ಮರುವಿವಾಹ ಅಗತ್ಯ ಎಲ್ಲವೆನ್ನು ವದಾಗಲಿ 
ಎಲ್ಲೆಡೆಯೂ ದೇಹ ನಿರಾಕರಣೆಯ ತತ್ವ ಆವರಿಸಿದೆ. ದೇಹ ಓಂದು ಸಾಧನವಲ್ಲದೆ 


ಅದಕ್ಕೆ ಅದರದೇ ಆದ ಅಸ್ತಿತ್ವವಿದೆ, ಆಸ-ಆಕಾಂಕ್ಷೆಗಳಿವೆ ಎಂಬ ಚಿಂತನೆಗೆ ಗಾಂಧೀಜಿ 
ಯಲ್ಲಿ ಪುರಾವೆಯಿರಲಿಲ್ಲ. 


ಗಾಂಧೀಜಿ ಈ ರಾಷ್ಟ್ರಕ್ಕೆ, ಸಮಾಜಕ್ಕೆ ಬಹಳ ಉಪಯುಕ್ತ ವಾದ್ದನ್ನು 
ಮಾಡಿದ್ದರಿಂದ - ಭಾರತ ಸ್ಕಾತಂತ್ರ್ಯಗೊಳಿಸಿದ್ದು , ಹರಿಜನರಪರ ಹೋರಾಟ, 
ಗ್ರಾಮ ಪುನರ್ನಿರ್ಮಾಣ ಇತ್ಯಾದಿ - ಅವರು ಈ ದೇಹ, ಪ್ರಪಂಚಿಕತೆಗಳನ್ನು 
ಸ್‌ ಲಿಲ್ಲ ಎಂದು ಭಾವಿಸಲಾಗುತ್ತ ದೆ. ವಾಸ್ತವವೆಂದರೆ, ವ್ಯಕ್ತಿ ಯನ್ನು ಮೂಲ 
ಭೂತ ಘಟಕವಾಗಿ ತಮ್ಮ ಪ್ರಯೋಗಕ್ಕೆ ಆಯ್ದು ಕೊಂಡ ಗಾಂಧೀಜಿ, ಇಡೀ ಜನ 


ಸಮೂಹವನ್ನು ತಾವು ಬದ ದಾರಿಯಲ್ಲಿ "ಕೊಂಡೊಯ್ದ ಲು ಪ್ರಯತ್ನಿ ಸಿದರು. 
ಅವರ ಸಮಾಜಸೇವಾ ಕೆಲಸಗಳನ್ನು ಅವರ ತಾತ್ರಿ ಕ ದರ್ಶನವೆರಿದು ತಪಾ ು ರ್ಥೆಮಾಡಿ 


ಕೊಳ್ಳುವುದರಿಂದ ಈ ಗೊಂದಲ ಉಂಟಾಗುತ್ತೆ pe ಅಲ್ಲದೆ, ಅವರ "ರಾಜಕೀಯ 
ಆರ್ಥಿಕ, ತಾಂತ್ರಿಕ, ನೈತಿಕ, ಸಾಮಾಜಿಕ ಚಿಂತನೆಯು ಅಂತಃಸತ್ವವನ್ನು (spirit) 
ನಾವೆಲ್ಲಾ ಒಪ್ಪು ಸ ನಮಗೆ ಅವರೊಬ್ಬ ಮೂಲಭೂತವಾಗಿ ಆಧ್ಯಾತ್ಮವಾದಿ 
ಎಂದು ಒಪ್ಪು ವುದೂ ಕಠಿಣವೆನಿಸುತ್ತದೆ. ಆದರೆ ನನಗನ್ನಿಸುವುಡು : ಅವರ' ಎಲ್ಲ 
ಚಟುವಟಿಕೆ, ಚಿಂತನೆಗಳೂ ಅವರ ಆಧ್ಯಾತ್ಮವಾದಕ್ಕೆ ಪೂರಕವಾಗಿ ಬಂದದ್ದೆ. ಅವರ 
ಎಲ್ಲ ಸಾಮಾಜಿಕ ಕಾರ್ಯಗಳೂ ಇದರ ಉಪ ಉತ್ಪನ್ನ. ಅವರು ಸಮಾಜದ ಮಟ್ಟ 
ದಲ್ಲಿ ಈ ಪ್ರಯೋಗ ನಡೆಸಿದ್ದರಿಂದ, ಗೊಂದಲಗೊಂಡು, ಅವರು: ಆಧ್ಯಾತ್ಮವಾದಿ 
ಯಲ್ಲ ಎನ್ನುತ್ತೇವೆ. ಅವರ ಹೆಗ್ಗಳಿಕೆ ಎಂದರೆ ಅವರು ತಮ್ಮ ಆಧ್ಯಾತ್ಮಿಕತೆಗೆ 


ಸಾಮಾಜಿಕ ಇತ್ಯಾದಿ ಆಯಾಮಗಳನ್ನು ನೀಡಿದು , ಇಡೀ ನವನಾಗರೀಕತೆಯನ್ನೇ 


ಅದರ ಮೂಲದಲ್ಲೇ ಪ್ರಶ್ನಿಸಲು ಸ ಸಾಧೌಮಾಡಿಕೊಳಿಡಿದ್ದು. ಎ 


ಇ 


ಗ 


ಗಾಂಧಿ ಮತ್ತು ವೈಯಕ್ತಿಕತೆ 


ರಮೇಶ್‌ ಚಂದ್ರ 
ಕೆನ್‌ ಕಲಾ ಶಾಲೆ, ಶೇಷಾದ್ರಿಪುರಂ, ಬೆಂಗಳೂರು-20 


ಕ ಗಾಂಧಿಯ ವಿಚಾರಗಳು, ಇವತ್ತಿನ ನಮ್ಮ ಬದುಕಿಗೆ ಅಷ್ಟೇನೂ ಪ್ರಸ್ತುತ 
ಸ ವಾಗಿಲ್ಲ ನಿಜ. ಆದರೆ ಗಾಂಧಿ ನನಗೆ ಮುಖ್ಯವಾಗಿ ಕಾಣುವುದು ಅವರ ವೈಯುಕ್ತಿ ಕತೆ 
ಯಿಂದಾಗಿ, ಅವರ ಕಾಲಕ್ಕೆ ಆರಿಸಿಕೊಂಡ ಬದುಕಿನ ರೀತಿ ಮತ್ತು ಪ ತಿ ಗಳಿಗೆಯಲ್ಲೂ 
ಗಾಂಧಿ ತನದ ಮುದ್ರೆ ಯೊತ್ತಿದ ರೀತಿಯಿಂದಾಗಿ ಹೊರತು ಇವತ್ತಿನ ಗಾಂಧೀ ಸ್ಮಾರಕ 
ಸಂಸ್ಥೆಗಳಾಗಲೀ, ಆಶ್ರಮಗಳಾಗಲೀ ನನಗೆ ಆಸಕ್ತಿ ಹುಟ್ಟಿಸುವ ವಿಷಯಗಳಲ್ಲ. 

ಗಾಂಧಿಯ ಸಾಚಾತನ ಮತ್ತು Individualistic attitude ಹಲವು 
ಸಂದರ್ಭಗಳಲ್ಲಿ ಮಿಂಚುತ್ತವೆ. ಇಂತಹ ಗಾಂಧಿಯೇ ನಮ್ಮ ಬದುಕಿಗೆ ಮುಖಾ 
4 ಮುಖಿಯಾಗೋದು. ಆಶ್ಚರ್ಯ ಸೂಚಕ ಚಿನ್ನೆ ಯಾಗಿ ಉಳಿದುಬಿಡೋದು. 

ಗಾಂಧಿ ಬಾಲ್ಯದಲ್ಲಿ ಕೆಲವು ಬಾರಿ ಕೀಳರಿಮೆಯನ್ನು ಬೆಳೆಸಿಕೊಂಡರೂ ಅದು 
ತನ್ನನ್ನು ಆಳುವುದಕ್ಕೆ ಬಿಡುತ್ತಿರಲಿಲ್ಲ. ಮುಂದೆ ಒಂದೆರಡು ವಿಷಯಗಳಲ್ಲಿ ಗಾಂಧಿ 
ಅವುಗಳನ್ನು ತಪ್ಪುಗಳೆಂದು ಭಾವಿಸಿದ್ದರಿಂದ ಅತಿಯಾದ "ಪಾಪಪ ಶ್ರಜ್ಞೆ'ಯನ್ನೂ 
ಬೆಳೆಸಿಕೊಳ್ಳುವ ಹಾಗೆ ಮಾಡಿತು. ತಂದೆ ಸಾಯುವ ಸಮಯದಲ್ಲಿ, ಅವರು ತನ್ನ 


ಪತ್ನಿಯೊಡನೆ ರತಿಸುಖದಲ್ಲಿ ನಿರತರಾಗಿದ್ದುದು, ಅವರು ಕಾಮವನ್ನು ಪೂರ್ತಾ 
y- ನಿರಾಕರಿಸುವ ಅತಿರೇಕಕ್ಕೆ ಒಯ್ಯುತ್ತದೆ. 

> ಆದರೆ ಗಾಂಧಿಯ ಈ “ಪಾಪಪ್ರಜ್ಞೆ ' ಅವರ ಬದುಕಿನ ಪಾತಳಿಗಳಲ್ಲೊಂದಾಗಿ 
| ರುವುದರಿಂದ, ರಾಜಕೀಯದಿಂದ ಹೊರತಾದ ಗಾಂಧಿಯ ವ್ಯಕ್ತಿ ತ್ತವೇ ಗಟ್ಟಿಯಾಗಿ 
| ಉಳಿದುಬಿಡುತ್ತದೆ. ; 

ಕ ಗಾಂಧಿಯ Non resistance to evil ಈ ಧೋರಣೆ, ಅವರ 


°° 86900101()7ಯ ಪ್ರತೀಕ ಅಂತ ನನಗೆ ಅನಿಸುತ್ತೆ ಏಕೆಂದಕೆ ದಕ್ಷಿಣ ಆಫ್ರಿಕಾದಲ್ಲಿ 
ಈ ಗಾಂಧಿ ಶಸ್ತ್ರ ಹಿಡಿದು ಹೋರಾಟ ನಡೆಸಿದ್ದರೆ, ಸಿಗಬಹುದಾಗಿದ್ದ ಯಶಸ್ಸನ್ನು, 
ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ನಷ್ಟವನ್ನೂ ಹೊಂದಿ, ಅಹಿಂಸೆ ಮತ್ತು 
ಸತ್ಕಾಗ್ರಹದಂತಹ ಹೋರಾಟದಿಂದ ಪಡೆದರು. ಇಡೀ ವಿಶ್ವದಲ್ಲಿ ಹಿಂಸೆಯಿಂದ 
ಕೂಡಿದ ಹೋರಾಟಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಹಿಂಸೆಯಂತಹ ಆಯುಧ 


8 


ವನ್ನು ಹಿಡಿದು ಹೊರಟ ಗಾಂಧಿ ಒಬ್ಬ ಪಕ್ಕಾ ಲೆಖ್ಬಾಚಾರದ ವ್ಯಕ್ತಿ ಯಾಗಿಯೇ 
ಕಾಣುತ್ತಾರೆ. | 

ಗಾಂಧಿಯ ನಂಬಿಕೆಗಳು ವೈಯಕ್ತಿಕ ನೆಲೆಯಿಂದ ' ಬಂದವೋ ಅಥವಾ 
ಸಮಾಜದ ನಂಬಿಕೆಗಳಿಗೆ ಬದ್ಧವಾಗಿ ಹುಟಿ 5 ಕೊಂಡವೋ, ಎಂದು ಹೇಳುವುದು ಕಷ್ಟ. 
ಅವರು "ಲಿಯೋ ಟಾಲ್‌ಸ್ಟಾಯ್‌ಗೆ, "ಪುನರ್ಜನ್ಮದ' ವಿಷಯವಾಗಿ ಬರೆದ 
ಪತ್ರವೊಂದರಲ್ಲಿ, 

“ತಾವು ಪಾಠಕರಲ್ಲಿ ಪುನರ್ಜನ್ಮದ ನಂಬಿಕೆಯನ್ನೂ ತ್ಯಜಿಸಲು ಪ್ರೇರೇಪಿಸಿರು 
ವಂತೆ ಕಂಡುಬರುತ್ತದೆ. ಈ ವಿಷಯವನ್ನು ತಾವು ವಿಶೇಷವಾಗಿ ಅಧ್ಯಯನ 
ಮಾಡಿರುವಿರೋ ಹೇಗೋ ನಾನರಿಯೆ. ಭಾರತದಲ್ಲಿಯೂ ಚೇನಾದಲ್ಲಿಯೂ 
ಲಕ್ಷಾಂತರ ಜನ ಪುನರ್ಜನ್ಮ ಸಿದ್ಧಾಂತವನ್ನು ನಂಬಿದ್ದಾ ರೆ. ಅನೇಕರಿಗೆ ಇದು ಕೇವಲ 
ತಾತ್ವಿಕ ನಂಬಿಕೆಯಾಗಿರದೆ ಜೀವನದ ಅನುಭವವಾಗಿದೆ. ಅದು ಬಾಳಿನ ಅನೇಕ 
ಮರ್ಮಗಳನ್ನೂ ಸಕಾರಣವಾಗಿ ವಿವರಿಸುತ್ತದೆ. ಟ್ರಾನ್ಸ್‌ ವಾಲಿನಲ್ಲಿ ಸೆರೆಮನೆಯ 
ಬಂಧನವನ್ನು "ಅನುಭವಿಸಿದ ಅನೇಕ ಸಾತಕ ಪ್ರತಿ ಭುಸ್‌ ಅದು ಶಾಂತಿ 
ಸಮಾಧಾನ ಕೊಟ್ಟಿದೆ. ಪುನರ್ಜನ್ಮ ಸಿದ್ಧಾಂತದ ಬಗೆಗೆ ತಮ್ಮನ್ನು ಒಪ್ಪಿ ಸುವುದು 
ನನ್ನ ಉದ್ದೆ ಶವಲ್ಲ : ಪಾಠಕರು ತ್ಯಜಿಸಲು ತಾವು ಸೂಚಿಸಿರುವ "ಇತರ "ಅಂಶಗಳ 
ಜೊತೆಯಿಂದ ಇದನ್ನು ತೆಗೆದು ಹಾಕಲು ಸಾಧ್ಯ ವೇ ಎಂದು ಕೇಳಬಯಸುತ್ತೇನೆ... 

ಟಾಲ್‌ಸ್ಟಾ ಯ್‌ ಈ ಪತ್ರ ಕೈ ಉತ್ತ ರವಾಗಿ, 

“ಆತ್ಮದ “೨ಮರತೆಯಲ್ಲಿಯೂ, 'ದೈವೀ ಸತ್ತ ಮತ್ತು ಪ್ರೇಮಗಳಲ್ಲಿಯೂ 
ಇರುವ ನಂಬಿಕೆ ಕೊಡುವಂತೆ ಪುನರ್ಜನ್ಮದ ನಂಬಿಕೆ ಮಾನವಾಗೆ ದೃಢವಾದ 
ಸಂಯಮವನ್ನು ಎಂದಿಗೂ ಕೊಡಲು ಸಮರ್ಥವಾಗದು ವಂದು ಬರೆದರು. ಇಲ್ಲಿ 
ಗಾಂಧಿಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇತ್ತೇ ಅಥವಾ ಇಲ್ಲವೇ ಎನ್ನುವ ಪ್ರಶ್ನೆ 
ನಿರರ್ಥಕ. ಅದು ಲಕ್ಷಾಂತರ ಜನರ ಬದುಕಿನ ನೆಮ್ಮದಿಗೆ ಅಗತ್ಯ ಎಂದು ನಂಬಿದ 
ಗಾಂಧಿಯಷ್ಟೆ ೮ ಮುಖ್ಯ ವಾಗುತ್ತಾ ರೆ. ಆದ್ದ ರಿಂದ ಗಾಂಧಿಯ ನಂಬಿಕೆಗಳು ಏಕಕಾಲಕ್ಕೆ 
ವೈ ಯುಕಿ 3 ಕವೂ, ಸಮಾಜಕ್ಕೆ ಬದ ವೂ ಆಗಿಬಿಡುತ್ತವೆ. 

"ತನ್ನ, ಬದುಕಿಗೆ ಕಲೆಯ ಅಗತ್ಯ ವಿಲ್ಲ' ಎನ್ನುವ ಗಾಂಧಿಯ ಧೋರಣೆ ಏಕ 
ಮುಖವಾಗಿ ಕಂಡೂ, ' "ಸಮಾಜದ ಒಳಿತಿಗೆ ಅದು ಪೂರಕವಾಗುವಂತಿದ್ದ ರೆ ಇರಲಿ' 
ಎನ್ನುವ ಮಾತು ಗಾಂಧಿಯ ಪಕ್ಕಾ “ಬಳಕೆದಾರ”ನ ಬುದ್ಧಿ (consumer 
attitude)ಯನ್ನು ಪ್ರಕಟಗೊಳಿಸುತ್ತದೆ. ಅಂದರೆ ಗಾಂಧಿ 'ಸೃಜನಶೀಲತೆ'ಯ 
ವಿರೋಧಿಯೆಂದಲ್ಲ. ಆದರೆ ಆ ಸೃಜನಶೀಲತೆ ಉಪಯೋಗಕ್ಕೆ ಬರುವಂತಿದ್ದರೆ 
ಆಯಿತು ! ! ' 

ಆದರೆ ಗಾಂಧಿಯ ತರ್ಕ ಕೆಲವು ಸಾರಿ ಬೆರಗುಗೊಳಿಸಿ ಬಿಡುತ್ತ ದೆ, ಒಮ್ಮೆ 


ಜು ಜಾರ್‌ ಗಾರ್‌ ಆಸ್‌ Tig 
PES ಲ ST ಸ 


ರ್‌ TES 


ಚಾ ಬ ಸಾಕಾರ ಭ್‌ 


py 


ಬ 9 


ಇವರ ಸೆ ್ನೇಹಿತರೊಟ್ಟ ರು ಕರ್ನಾಟಕದಲ್ಲಿ ಗಾಂಧಿಯ ಜೊತೆ ಪ ಪ್ರವಾಸ ಮಾಡುತಿ ಶಿದಾಗ, 


ಸಮೀಪ ಪದ "ಜೋಗ' ವನ್ನು ನೋಡಲು ಬಯಸಿದರು. ಅವರ ಸ್ನೇಹಿತರು. “ಆಲಿ 
ನೀರು ಸಾವಿರಾರು ಅಡಿಗಳ ಮೇಲಿಂದ ಬೀಳುತ್ತದೆ” ಎಂದಾಗ, “ಮಳೆಯ ನೀರು 
ಅದಕ್ಕಿಂತಲೂ ಮೇಲಿಂದ ಬೀಳುವುದಿಲ್ಲವೇ ?” ಎಂದರು ಗಾಂಧಿ. 
ಗಾಂಧಿ ಕಲೆಯನ್ನು “ಸಮಕಾಲೀನ ದಾಖಲೆ' ಎಂದು ಭಾವಿಸಲಿಲ್ಲ. ಅದು 

ಒಂದು ಜನಾಂಗದ ಸಂಸ್ಕೃತಿಯನ್ನು ಹಲವಾರು ತಲೆಮಾರುಗಳವರೆಗೆ ತಲುಪಿಸುವ: 
ಸಾಂಸ ತಿಕ ರಾಯಭಾರಿಯೆಂಬುದನ್ನೂ, ಕಾಲವನ್ನು ಎದುರಿಸಲು ಪ್ರ ಯತ್ನಿಸಿದ. 
ಮನುಷ್ಯನ ಕ್ರಿ ಯೆಯ ಫಲವೆಂಬುದನ್ನು ಕುರಿತು ಯೋಚಿಸಲಿಲ್ಲ. ಅಥವಾ ಅದರ 
ಅಗತ್ಯ ಅವರಿಗೆ ಕಾಣಲಿಲ್ಲ. ಆದರೆ ಗಾಂಧಿ ಬದುಕಿದ್ದು ಸ್ಪ ಜನಶೀಲವಾಗಿಯೇ.' 
ಆದ್ದ ರಿಂದಲೇ ನನಗೆ ಗಾಂಧಿಯ ಈ Dಃlectic 261011 ಗಿಂತಲೂ, 
ಬದುಕಿನ ಸಂದರ್ಭದಲ್ಲೇ ಅದರ ನಿಜತ್ವ ವನ್ನು ಹುಡುಕ ಹೊರಡುವ ಗಾಂಧಿ ಹತ್ತಿ ರ 
ಹತ್ತಿ ರವಾಗುತ್ತಾರೆ. 

ಜಾಗತಿಕ. ಸಮರದ ಸಮಯದಲ್ಲಿ ಬ್ರಿಟೀಷರ ಪರವಾದ ನಿಲುವನ್ನು ವ್ಯಕ್ತ 
ಪಡಿಸಿದಾಗಲೂ, ಚಾರಿಚೌರಾದಲ್ಲಿ ಭಾರತೀಯ ಚಳುವಳಿಕಾರರು ಹಿಂಸೆಯಲ್ಲಿ 
ತೊಡಗಿದಾಗ, ಇಡೀ ಚಳುವಳಿಯನ್ನು ತಕ್ಷಣ ನಿಲ್ಲಿಸಲು ಖಾಸಗಿಯಾದ ತೀರ್ಮಾನ 
ವನ್ನು ತೆಗೆದುಕೊಂಡಾಗಲೂ ಗಾಂಧಿ ಈ ಎರಡೂ ಸಂದರ್ಭಗಳಲ್ಲಿ ತಮ್ಮ Non- 
resistance to evil. ಧೋರಣೆಗೆ ಅತ್ರ ೦ತ ಹತ್ತಿ ರವಾಗಿ ಬಿಡೋದರಿಂದ 
ಮತ್ತು ಸ್ಪಾ ತಂತ್ರ ; ಚಳುವಳಿಯ ಕುರಿತ ಅವರ' ಸಿದಾ ಂತಗಳೂ, ಅಹಿಂಸೆಯನ್ನು 
ಕುರಿತ ವೈ ಯಕ ಕ id ಒಂದೇ ನೆಲೆಯನ್ನು ಹೊಂದಿರುವುದರಿಂದ ಗಾಂಧಿಯ 
ತೀರ್ಮಾನಗಳು ಆಯಾ ಸಂದರ್ಭಗಳಿಗಾಗಿ ಹುಟ್ಟಿ ಕೊಂಡವುಗಳಾಗಿರದೆ, ಅವರು 
ಒಪ್ಪಿ ಕೊಂಡ ಬದುಕಿನ ಎರಡು ಮುಖಗಳಾಗಿ ಬಿಡುತ್ತವೆ. ಆದ್ದರಿಂದಲೇ ಗಾಂಧಿಯ 
ಸ್ಟಾ 'ತಂತ್ರ ದ ಹೋರಾಟ ಅವರ ಅಂತರಂಗದ ಹೋರಾಟವೂ ಹೌದು. 

ಪ ತಮ್ಮ ವೈ ಯಕ್ಕಿಕ ಜೀವನ ಕುರಿತು ಅಷ್ಟೆ ಮೂ ಕಾಳಜಿಯನ್ನು 
ಹೊಂದಿರಲಿಲ್ಲ. ಈ ತಮ್ಮ ಅಣ್ಣ ನಿಗೆ ಬರೆದ ಪತ್ರ ದಲ್ಲಿ, 

“ಹರಿಲಾಲನಿಗೆ (ಗಾಂಧಯ” ಹಿರಿಯ ಮಗ) ಸದ್ಯಕ್ಕೆ ವಿವಾಹ ಮಾಡಿದರೆ 


ಒಳ್ಳೆ ಯದು. ಮಾಡದಿದ್ದ ರೂ ಒಳ್ಳೆ ಯದೇ. "ಹೇಗಾದರೂ ಸದ್ಯಕ್ಕೆ ನಾನು 


ಅವನನ್ನು ಮಗನೆಂದು ಪರಿಗಣಿಸ ತಲ್ಲ. ನನಗೆ. ಸಾಧ್ಯವಾಗುವುದಾದರೆ. . ಮಣಿಯ 
ವಿವಾಹಕ್ಕೆ ಬಂದೇನು (ಗಾಂಧೀಜಿಯವರ ಇನ್ನೊಬ್ಬ ಮಗ) : ಆದರೆ ನನ್ನ ಸದ್ಯದ 
ಪರಿಸ್ಥಿ ತಿಯ ಬಗ್ಗೆ ಯಾವ ಅಭಿಪ್ರಾ ಯವನ್ನೂ gS ನನ್ನ "ಮನಸು ರ 
ಸಷವಾಗಿದೆ; ತೆನೆ ಆಶೋತ್ತರಗಳು ಉದಾತ್ರ ವಾಗಿವೆ; ಯಾವ ಬಗೆಯ 


ಪ್ರಾಪಂಚಿಕ ಸುಖವನ್ನೂ ನಾನು ಹೊಂದುವ ಇಚ್ಚೆಯುಳ್ಳವನಾಗಿಲ್ಲ..”_ 


10 


pa 


ಬಹುಶಃ ಗಾಂಧಿ ಸಂಸಾರದ ಬಗ್ಗೆ ಬೆಳೆಸಿಕೊಂಡ ಅನಾಸಕ್ತಿ, ಅವರ ಹಿಂದೂ 
ಧರ್ಮದ ಆದರ್ಶೀಕರಣದ ಒಂದು ಫಲವಾಗಿತ್ತು ಅನ್ನಿಸುತ್ತದೆ. ಗಾಂಧಿ 
ತಮ್ಮ ಕೊನೆಯ ದಿನಗಳಲ್ಲಿ ಸಂತನ ಜೀವನವನ್ನು ಬಪ್ಪಿ ಕೊಂಡು, ಅದರಂತೆ 
ಬದುಕಿದ್ದು, ಈ ಮೌಲ್ಯವನ್ನು ಪ್ರತಿಪಾದಿಸುವ ಸಲುವಾಗಿಯೇ ಇರಬೇಕು. ಗಾಂಧಿ 
ಅನೇಕ ಸಂದರ್ಭಗಳಲ್ಲಿ ಹೇಳಿದಂತೆ, ಅವರ ಹೆಜ್ಜೆ ಯಾವಾಗಲೂ ಶ್ರೇಷ್ಠ 
ಮಾನವನತ್ತಲೇ ಆಗಿತ್ತು. ಆದರೆ ಇದು ಜೀವನವನ್ನು ಏಕಮುಖವಾಗಿ ನೋಡುವ 
ಸಾಧ್ಯತೆಯೂ ಬಿಡುವುದರಿಂದ, ಗಾಂಧಿಯ ಸಿದ್ಧಾಂತಗಳು ನನಗೆ ಹತ್ತಿರವಾಗುವು 
ದಿಲ್ಲ. ಆದರೆ ಗಾಂಧಿಯ ಬಗ್ಗೆ ಮೆಚ್ಚು ಗೆಯಿರುವುದು ಅವರು ಒಪ್ಪಿಕೊಂಡ 
ಬದುಕಿನಲ್ಲಿಯೇ ಸೃಜನಶೀಲವಾಗಿ ಬದುಕಿದ್ದು. 


EE ETT 


೦೮: ಈ Compliments Irom : 


Karnataka Sarvodaya Sangha 


Ranga Rao Road, Shankarpuram, Bangalore-4 
Producers of Best Cotton and Silk Khadi Varieties 


Please Visit Our “KHADI VASTRALAYAS™ 


at 
Fort, Bangalore-2 Ranga Rao Road, Shankarpuram 
Bangalore-560 004 | 
Banashankari I Stage Khadi and Silk Emporium 
Bangalore-70 Tagore Circle, Basavanagudi 


Bangalore-4 


Other Branches at: 


 Chikamagalur, Holalkere, Chikkabalapura 
Gowribidanur, Arsikeri 


PURCHASE CERTIFIED KHADI 


ಪ ಹ್‌. 


ತೆ ಬ್‌ “ನ ಟ್‌ 
ರ 


NY: ಸೆ ಸ ರುಗಳ ಇ ಭಜ ತ್‌ ರ್ಸ್‌ 
RT ಲ್‌? 


VAM ಟಲ್‌ ಡು ತುರಗ ಟ್ಟೆ ಕೆ ಪತ್ತು ಸ 
A ಲ್‌ 
ಕ್‌ Hs ಣೆ 


ಗಾಂಧಿ ತಿಕ್ಷಣ ವಿಚಾರಗಳು ಮತ್ತು ಅದರ ಪ್ರಸ್ತುತತೆ 


- ಬಿ. ಜಾಲಸುಬ್ರಹ್ಮಣ್ಮಂ 
ಅಧ್ಯಾಪಕರು, ವಿವೇಕಾನಂದ ಪೌ ೨ ಢ ಶಾಲೆ, ಬೆಂಗಳೂರು-55 


ನಮ್ಮ ದೇಶಕ್ಕೆ ಪ್ಯತೆಂ ತ್ರ ಶೈ ಬಂದು 43 ವರ್ಷಗಳಾದರೂ ಸ್ಪಾ ತಂತ್ರ ದ 
ನಿಜವಾದ ಜಮ ಈ ನಮಗಿನ್ನೂ ದಕ್ಕ ಬೇಕಾಗಿದೆ. 


ನಮ್ಮ ದೇಶದ ಸಾಮಾಜಿಕ ವ್ಯ ವಸೆ ಸ್ಕೈಯ ಅತ್ಯ ೦ತ ಮುಖ್ಯ ಭಾಗಗಳಲ್ಲಿ 
ಒಂದಾದ ಶಿಕ್ಷಣರಂಗದಲ್ಲಂತೂ ಸ ಸ್ವಂತಿಕೆ ಎಂಬುದೇ ಇಲ್ಲ. ಭಾರತೀಯತೆಯ ಅಂಶ. 
ಸಂಪೂರ್ಣ ಶೂನ್ಯ. ಎಲ್ಲವೂ ಬ್‌ ಗೋಜಲು ಇಂತಹ ಸಂದರ್ಭದಲ್ಲಿ ಗಾಂಧಿಯ 
ಶಿಕ್ಷಣ ವಿಚಾರಗಳನ್ನ ನೆನಪಿಸಿಕೊಳ್ಳು ವುದು ಪ್ರಸುತ ಪರಿಸ್ಥಿ ತಿಯಲ್ಲಿ ಅರ್ಥಪೂರ್ಣ 
ವೆನಿಸುತ್ತ ದೆ. ಈಗ ಇದು ಅವಶ ಕವೂ ಹೌದು. ಏಕಂದರೆ. ಸ್ವಾ ತೆಂತ್ರ ದಸ ಮಯದಲ್ಲಿ, 
ಅದರ ಪೂರ್ವದಲ್ಲಿ ಗಾಂಧಿಯ" ವಿಚಾರಗಳು ಎಷ್ಟು ಮಹತ್ವ ವನ್ನು ಪಡೆದಿದ ವೊ, 
ಅಷ್ಟೆ ತ ಮಹತ್ವ ವನ್ನು ಈ ಕಾಲಕ್ಕೂ ಪಡೆದಿದೆ ಎಜು ನನ್ನ ಅನಿಸಿಕೆ. 


ಜಗತ್ತಿ ದ ಬಹುತೇಕ ಎಲ್ಲ ದೇಶಗಳೂ ತನ್ನ ಜನಾಂಗಗಳಿಗೆ ತಮ್ಮ ತಮ್ಮ 

ಮಾತ್ರ ಭಾಷೆಗಳಲ್ಲೇ ಶಿಕ್ಷಣವನ್ನ ಕೊಡುತ್ತಿವೆ. ಜಗತ್ತಿನ ನ ಅನೇಕ ಬಾಟ್‌ ದೇಶ 
ಗಳಾದ ಜಪಾನ್‌, ರಷ್ಯಾ, ಜರ್ಮನಿ, ಫ್ರಾನ್ಸ್‌ ಮಂಡಲ ತಮ್ಮ ತಮ್ಮ 

ಮಾತೃ ಭಾಷೆಗಳಲ್ಲಿ ಎಲ್ಲ ವ್ಯವಹಾರಗಳನ್ನು. ನಡೆಸುತಿವೆ. ಮತ್ತು ವಿದಾ ರ್ಥಿಗಳಿಗೆ 
ವಿದಾ" ಭಾ ಸವನ್ನೂ ಕೊಡುತ್ತಿ ವೆ. ಆದರೆ ನಮ್ಮ ಲ್ಲ ನಮ್ಮ ಮಕ್ಕ ಗೆ” ಇಂಗ್ಲೀಷ್‌ ಭಾರ 
ಗ ವಿದ್ಯ ಯನ್ನ ಹೊಂದುವುದರ ಜೊತೆಗೆ ಅದನ್ನು, ಅರಗಿಸಿಕೊಳ್ಳಿ ಲು ಭಾಷೆಯ 
ಅಭ್ಯಾ ಸವನ್ನೂ ಮಾಡಬೇಕು. ಆದ್ದ ರಿಂದ ತನ್ನ ಪ ತಿಭೆ, ಸಾಮಥ್ಯ ೯, ಸ ಶೈಮವನ್ನೆ ಲ್ಲಾ 
ಇಂಗ್ಲಿ ಷ್‌ ಭಾಷೆಯನ್ನು ಕರಗತಮಾಡಿಕೊಳ್ಳ ವದರಲ್ಲೇ ವ ; ಯಿಸಬೇಕಾಗುತ್ತ ದ ದೆ. 

ಇದರ ಪರಿಣಾಮ ಕೊಬ್ಬರಿಗೆ ಕೊಡುವ ಬೆಲೆಯನ್ನು ಕರಟಕ್ಕೆ ಕೊಟ್ಟಂತಾಗಿದೆ. 
ಗ್ರಾಮೀಣ ಪರಿಸರದಲ್ಲಿ ಬೆಳೆದ ವಿದಾ ರ್ಥಿಗಳು ಇಂಗಿ. ಷ್‌ ಪರಿಸರವನ್ನು ಹೊಂದಿ. 


ರುವ ನಗರ ವಿದಾ ರ್ಥಿಗಳೊಂದಿಗೆ ಪೈಪೊಃ ಟೆಯನ್ನು. ಹೊಂದಿದ್ದರೂ ly 
ವಿಷಯ. ದಲ್ಲಿ ಹಿಂದೆ ಬಿದ್ದಿ ದ್ದಾ ರೆ. 


ಆದ್ದ ರಿಂದ ಗಾಂಧೀಜಿ ಹೇಳುವ ಅನೇಕ ಮಾತುಗಳು ಅರ್ಥಪೂರ್ಣವೆನಿಸುತ್ತ ವೆ! 
ಆರು ಹೇಳುತ್ತಾ ರೆ “ಮಸಾಲೆ ಹಾಕಿದ ಇಂಗ್ಲೀಷ್‌ ಶಿಕ್ಷಣದ ತಳಹದಿ. ಭಾರತೀಯಠನ. 


12 


ಗುಲಾಮಗಿರಿಗೆ ನೂಕಿದೆ.” ಗಾಂಧಿಯ ಪ್ರಕಾರ ನಮ್ಮ ಭಾಷೆಗಳನ್ನ ಅಭಿವೃ ದ್ದ ಪಡಿಸ 
ಬೇಕು. ಇಂಗ್ಲೀಷ್‌ನ ಅಮೂಲ್ಯ ಗ ಂಥಗಳು ಜ್‌ ಗೊಳ್ಳ ಬೇಕು. “ಷ್ಟ ವಿದ್ಧ 
ವರು ಇಂಗ್ಲಿ ಷಷ್‌ನ್ನು ಕಲಿಯಲಿ. ಆಡಿ ಅದು ವಿದ್ಯಾಭ್ಯಾ ಸದಲ್ಲಿ ಅಪಾಯ 
ವಾಗಬಾರದು. 

ಈ ಇಂಗ್ಲಿ ೀಷ್‌ನ ಅವಶ್ಯಕತೆಯ ಬಗ್ಗೆ ಗಾಂಧೀಜಿ ಹೀಗೆ ಖೇಳುತ್ತಾರೆ, 
“ನನ್ನ ಮನೆಗೆ : ಸುತ್ತ ಲೂ ಗೋಡೆಕಟ್ಟೆ ಕಿಟಿಕಿಗಳನ್ನೆ ಲ್ಲಾ ಮುಚ್ಚಿ ಬಿಡಬೇಕೆಂದು ನನ್ನ 
ಬಯಕೆಯಲ್ಲ. ಎಲ್ಲ ದೇಶಗಳ ಸಂಸ್ಕತಿಯ ಗಾಳಿ ನನ್ನ ಮನೆಯಲ್ಲಿ ಬರಾಕಾ 
ಬೀಸಲಿ. ನಾನು ಮಾತ್ರ ಯಾವುದಕ್ಕೂ ಉರುಳಿ ಬೀಳುವುದಿಲ್ಲ. ಪರರ ಮನೆಯಲ್ಲಿ 
ತಿರುಪೆ ಬೇಡಲೂ ಆಸೆ ೆ ಿಲಾಮನಾಗಿರಲೂ ಒಲ್ಲೆ, ತಲೆಹೋಕನಾಗಿಯೂ ಇರಲಾರೆ” 

ಗಾಂಧೀಜಿ . ೀಷ್‌ನ ವಿರೋಧಿಯಲ್ಲ. ಇಂಗ್ಲಿ "ಹ್‌ ಶಿಕ್ಷಣ ಮಾಧ್ಯ ಮಕ್ಕೆ 
ಅವರು ವಿರೋಧಿಯಾಗಿದ್ದ ರು. ಅವರ ಆಶಯದಂತೆ ಶಿಕ್ಷಣ ಮಾಧ್ಯ ಮ ಮಾತ 
ಭಾಷೆಯಲ್ಲೇ ಇದ್ದರೆ ನಮ್ಮ ಮಕ್ಕ ಛ ಪ್ರತಿಭೆ, ಸಾಮಥ್ಯ ೯ ಪೂರ್ಣವಾಗಿ ವಿಕಸ ನ 
ಹೊಂದಿ ಸ ರ್ವತೋಮುಖ ಅಭಿವೃ ನ ಸಾಧಿಸಬಹುದು. 

ಇನ್ನು ನಮ್ಮ ದೇಶದ ವಿದ್ಯಾ ರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳಲ್ಲಿ ಏನು 
ಕಲಿಯುತ್ತಾ ` ಎಂಬುದು ; ತಮ್ಮ ಮನೆಯಲ್ಲಿ ನಷ ತಾವು ಮಾಡಬೇಕಾದ ವಿಷಯ 
ಗಳಲ್ಲ. ತಮಗೆ ಸಂಬಂಧವೇ ಇಲ್ಲದ ಅಪರಿಚಿತ ವಿಷಯ. ಇಂತಹ ವಿದ್ಯಾಭ್ಯಾ ಸವನ್ನು 
ಪಡೆದವನ ವಿಚಾರದಲ್ಲಿ ಗಾಂಧೀಜಿಯ ಅಭಿಪ್ರಾ ಯ ಹೀಗಿದೆ “ವಿದ್ಯಾ ಭ್ಯಾ ಇದಲ್ಲಿ ಎಷ್ಟು 
ಮೇಲೇರುತ್ತಾನೋ ಅವನು ಅಷ್ಟು ಮನೆಗೆ. ಮನೆಯ ಬಾಳಿಗೆ ದೂರವಾಗುತ್ತಾ ನೆ 
ಓದು ಮುಗಿಯುವ ವೇಳೆಗೇ ತನ್ನ ನಿರೆಹೊರೆಗೆ ತಾನು ಅಪರಿಚಿತನಾಗುತ್ತಾ ನೆ. 
ಗ್ರ ಹ ಜೀವನದಲ್ಲಿ ಅವನಿಗೆ ಕಾವ್ಯ ಕಾಣದು; ರಸ ಕಾಣದು, ಹಳ್ಳಿ ಯ ದೃ ಶ್ಯ ಗಳು ಅವನ 
ಪಾಲಿಗೆ ಇಲ್ಲ. ತನ್ನ ನಾಗರೀಕತೆ ಕ್ರೂರ, ಮೂಢ, ನಿಷ್ಟ ಯೋಜಕ ಎಂದು 
ತಿಳಿಯುತ್ತಾನೆ.” 

ಇನ್ನು ಮುಂದುವರಿದು ಗಾಂಧೀಜಿ ಹೇಳುತ್ತಾ ರೆ, “ನನ್ನ ಮಾತು ನಡೆಯುವ 
ಹಾಗಿದ್ದ ರೆ "ಈಗಿನ ಕೆಟ್ಟ ಪುಸ್ತಕಗಳನ್ನು ನಾಶಮಾಡಿ, ಗ್ರ ಹಜೀವನಕ್ಕೆ ಹೊಂದು 
ವಂತಹ. ಪುಸ್ತಕಗಳನ್ನು ಬರನ ತ್ತಿ ದ್ದೆ ಹೌ 

ಇಂದಿನ ಪಠ್ಯಪ್ಪ ಪುಸ್ತ ಕಗಳಲ್ರಿ ಈ ನೆಲದ ಮಣ್ಣಿ ನ ವಾಸನೆ ಇಲ್ಲ. ತನ್ನ ಸಂಸ್ಕೃತಿಯ 
ಬೇರುಗಳಿಲ್ಲ. ಎಲ್ಲಕಿ ಂತ ಹೆಚ್ಚಾಗಿ ಒಬ್ಬ ವಿದ್ಯಾ ರ್ಥಿ ತನ್ನ ದ್ರೆ ನಿಂದಿಕ ಜೀವನದಲ್ಲಿ 
ಅನುಭವಿಸುತ್ತಾ ನಡೆವ ಪರಿಸರ, ಕಾಯಕಗಳ ಛಾಯೆಯನ್ನು “ಹಾನೋದುವ ಪಠ್ಯ 
ವಿಷಯಗಳಲ್ಲಿ ಒಂದಿನಿತೂ ಕಾಣುವುದಿಲ್ಲ ಒಬ್ಬ ವ್ಯ ಕ್ತಿ ವಿದ್ಯಾ "ವಂತನಾದಷ್ಟೂ ತನ್ನ 
ಜನರ ಮಧ್ಯೆ ಯೇ ಒಂಟಿಯಾಗುತ್ತಾನೆ. ದ್ವಿ ಪಮಾಗಬಯಸ ತ್ತ ನೆ. ತಾನು “ಎಲ್ಲರಿ 
ಗಿಂತ ಉತ್ತ ಮ. ಎಂಬ ಅಪಾಯಕಾರಿ ಬ್ರ ಮೆಯಲ್ಲಿ ಬದುಕುತ್ತಾ ನೆ. 


ಎತ ತ ಇ. ಊತ - ಇಂ 


ಟಟ ಟ್‌ Pe HOE LAE SS ETAL ET LS EASE 
ಆ ರ ನ. SRE ಬ ಸಾ ಟಟ ಲ್‌ 
5 ಫಿ ಸ 5 ೫ | ಕ್‌ ತ 


13 


`` ಗಾಂಧಿಯ ಅನಿಸಿಕೆ ಸಾಕಾರಗೊಂಡಿದ್ದರೆ ಇಂತಹ ಪರಿಸ್ಥಿತಿಯನ್ನು ಈ ದೇಶ 


“ವೆಂದೂ ಕಾಣಬೇಕಾಗಿಯೇ ಇರಲಿಲ್ಲ. ಈಗ ' ಲಕ್ಷಾಂತರ ನಿರುದ್ಕೊ ಗಳಿದ್ದಾರೆ. 


ಎಲ್ಲರೂ ಸರ್ಕಾರಿ ಕೆಲಸಕ್ಕಾ ಗಿಯೇ ಕಾಯುಪಾತಹ' ಪರಿಸ್ಥಿ ತ್ರಿ ಒಬ್ಬ 'ರಿಗೂ ಸ್ವಂತ 
ಉದ್ಯೊ ಮಾಡಿ "ಗಳಿಸುತ್ತೆ ನೆಂಬ '.' ಆಸ ಅಥವಾ ಪ್ರ ಟ್ರಿ: ಅಥವಾ 
ಅರ್ಹತೆಯೂ ಇಲ್ಲ. ಇಂತಹ ಪರಸ್ಥಿತಿ ಗಾಂಧೀಜಿ ಬದುಕಿದ್ದಾ ಗ ಕಡಿಮೆ ಪ ಶ್ರಮಾಣ 
ದಲ್ಲಿತ್ತು. ಆದರೂ ಗಾಂಧೀಜಿ ಆಗಲೇ ತಮ್ಮ ಅಭಿಪ್ರಾ ಯವನ್ನು ಹೀಗೆ ವ್ಯ ಕ್ರ 


| ಪಡಿಸಿದ್ದ ರು. “ಶಾಲೆಗೆ ಸೇರಿದರೆ ನಮ್ಮ ಗರಿಗೆ ಬೇಕಾದ್ದು ಹಲಗೆ es 


ಸಕ ಅಲ್ಲ. ತಾವು ಕೈಯಾರೆ ಹಿಡಿದು ಕೆಲಸಮಾಡಿ ಪ್ರಯೋಜನ 
ಸ ಜಡ ಹಳ್ಳಿ ಯ, ಪಕರಣಗಳು. ನೆರೆಹೊರೆಗೆ ತಕ್ಕ 
ಯಾವುದಾದರೊಂದು ಉದ್ಕೊ ಗದ ಜು ಕೊಟ್ಟ ರೆ ಮಕ್ಕಳಿಗೆ, ಶಾಲೆಗೆ 
ತಗುಲುವ ಖರ್ಚನ್ನು ಗಳಿಸಿಕೊಟ್ಟಾ ರು. ಮುಂದೆ ಬಾಳಿನಲ್ಲಿ ಆ ಶಿಕ್ಷಣ ಅವರಿಗೆ 
ಉಪೆಯೋ ಗಕ್ಕೆ ಬಂದೀತು. ಶಾಲೆಗೆ" ಅಂಟಿಕೊಂಡು . ಒಂದು ಹತ್ತಿ ಐ, ಅಲ್ಲಿ 
ನೂತು 1.2 ಶಾಲೆ. ಅದು ಸಂಪೂರ್ಣವಾಗಿ ಸಾ ) ವಲಂಬಿಯಾದೀತೆಂದು ಊಹಿಸ 


ಬಲ್ಲೆ” 


ಗಾಂಧೀಜಿಯವರ ಪ ಪ್ರಕಾರ ಯಾವುದೇ ಪಾಠಕ್ರ ಮದಲ್ಲಾಗಲೀ ನೂಲುವುದು 
ಕಡ್ಡಾ ಯ ಶಿಕ್ಷಣದ ವಿಷಯವಾಗಬೇಕು. ಉಸಿರಾಡದೆ, `ಊೂಟಮಾಡದೇ ಹೇಗೆ ಬದು 
ಕಲು" ಸಾಧ್ಯ ವಿಲ್ಲವೊ ಹಾಗೆಯೇ ಮನೆ ಮನೆಯಲೂ ನೂಲುವುದನ್ನ ಪುನರುಜ್ಜಿ €ವನ 
ಗೊಳಿಸದೆ ದ್ರಾ ರಿದ್ರ್ಯವನ್ನು ತೊಲಗಿಸಿ ಆರ್ಥಿಕ ಸ್ವಾತಂತ್ರ್ಯ ವನ್ನು ಪಡೆಯಲಾಗುವು 
ದಿಲ್ಲ. ಗು ಒಲೆಯನ್ಸೆ €ಪ ರಿತಿಮನೆಗೂ ನೂಲುವುದು ಅಗತ್ಯ ವೆಂದು ಗಾಂಧೀಜಿ 
ಯವರು ಒತ್ತಿ ಹೇಳುತ್ತ! ರೆ. ಸಾಗದು ಗಾಂಧೀಜಿಯವರು "ಕೇವಲ ಕಸುಬನ್ನೆ 
ವಿದಾ ರ್ಥಿಗಳಿಗೆ ಕಲಿಸಿರಿ ಎಂದು ಹೇಳುತ್ತಿಲ್ಲ. ಮಕ್ಕಳಿಗೆ ಕೊಡಬೇಕಾದ ಶಿಕ್ಷಣವನ್ನು 
ಕೀವಲ ಓದು ಬರಹಗಳಿಂದಲೇ ಪಾ ) ರಂಭಿಸಿದರೆ ಬುದ್ದಿ ವಿಕಾಸಕ್ಕೆ ಅಡ್ಡಿ ಯಾಗುತ್ತ ದೆ. 
ಸ್ವ ಲ್ಪ ಮಟ್ಟಿ ಗೆ ಇತಿಹಾಸ, kd ಮನೋ ಗಣಿತಗಳ ಪರಿಚಯ ಆಗುವವರೆಗೆ 


ಚ ಅಕ್ಬರ ಕಲಿಸಬಾರದು. ಈ ಮೇಲ್ಕ ೦ಡ ಮೂರಂಶಗಳನ್ನು ಮಕ್ಕಳಿಗೆ 
"ಪರಿಚಯಿಸಿದಾಗ ಅವರ ಬುದ್ಧಿ ವಿಕಾಸ ಸಗೊಳ್ಳುತ್ತ ದೆ, ತಕಲಿಯಿಂದ ರಾಟಿಯಿಂದ 
ಬುದ್ದಿ ಯನ್ನು ವಿಕಾಸಗೊಳಿಸಬಹುದು. ಪ್ರತಿಯೊಂದು ಕ್ರಿ ಯೆಗೂ ಕಾರಣ ಹೇಳಿ 


ತಕಲಿ' ರಾ ಟೆಗಳ ರಚನೆಯ ವಿವರಗಳನ್ನ 3೪ಸಿ ಹತ್ತಿ ಯ ಇತಿಹಾಸವನ್ನು ಅದಕ್ಕೂ 
ನಾಗರೀಕತೆಗೂ ಇರುವ ಸಂಬಂಧವನ್ನು 'ವರ್ಣಿಸಿ, ಮಗುವನ್ನು ಹತ್ತಿ ಯ ಹೊಲಕ್ಕೂ, 
ಕರೆದೊಯ್ದು ಅವನು ನೂತ ನೂಲಿನ. ಸುತ್ತು ಗಳನ್ನ ಎಣಿಸ ಲು. ಅವನ ನೊಲಿನ ಬಲ 


ಸಮಾನತೆಗಳಿನ್ನು ಅರಿತುಕೊಳ್ಳ ಲು ಕಲಿಸಿದರೆ, ಅವನಿಗೆ ಕಲಿತದಲ್ಲಿ ರುಚಿ ಹುಟು ತ್ತ ಬ್ರಿ; 
ಅವನ ಕೈ ಜೆ ಕಣ್ಣು, ಮನಸ್ಸು ಗಳು ಒಂದೇ ಸಲ ಒಟ್ಟೆ ಗೆ ತರಬೇತುಗೊಳ್ಳು ತ್ರ ವೆ ಈ 


14 


“ಪ್ರಾಥಮಿಕ ಶಿಕ್ಷಣಕ್ಕೆ ಆರು ತಿಂಗಳು ಸಾಕು. ಅಷ್ಟು ಹೊತ್ತಿಗೆ ಮಗು ಅಕ್ಷರ ಓದು 
ವುದನ್ನು ಕಲಿಯಲು ಪಕ್ಷ ವಾಗಿರುತ್ತದೆ. ಅಕ್ಷರಗಳು. ವೇಗವಾಗಿ ಓದುವ "ಹೊತ್ತಿ ಗೆ 
ಚಿಕ್ಕ ಪುಟ್ಟ ಸರಳ ಚಿತ್ರ ಲೇಖನವನ್ನು ಪಾ ) ರಂಭಿಸಿದ್ದ ರೆ ಪಶುಪಕ್ಷಿಗಳ ರೇಖಾ 
ಗಣಿತದ "ಅಕ್ಕ ತಿಗಳ ಚಿತ್ರ ಗಳನ್ನು ಬರೆಯತೊಡಗಿ ಅಕ್ಷರಗಳನ್ನ ತಿದ್ದದೆ ತೀಡದೆ 
ಮುದ್ದಾಗಿ ಚಿತಿ ಸುತ್ತಾ ನೆ 


ಗಾಂಧೀಜಿಯವರ ಈ ವಿಚಾರಗಳನ್ನು ಪ್ರಸಕ್ತ ಪರಿಸ್ಥಿ ತಿಯೊಂದಿಗೆ ಅವಲೋಕಿಸಿ 
ದಾಗ ಒಂದು ನೋವಿನ ಚಿತ್ರ ಒಡಮೂಡುತ್ತದೆ. ನಗರ ಮತ್ತು ಗ್ರಾಮೀಣ ಪ್ರದೇಶ 
ಗಳಲ್ಲಿ ನಾಯಿಕೊಡೆಗಳಂತೆ ಹಬ್ಬು ತ್ತಿರುವ ಕಾನ್ನೆ ೦ಟ್‌ಗಳಲ್ಲಿ ಎಂತ ಶಿಕ್ಷಣವಿದೆ 9 
ಬರೀ ಗಿಳಿಪಾಠ. ಎಳೆಯಮಕ್ಕ ಳಗೆ ಸಾಮಾನ್ಯ ಜ್ಞಾ ನ ಬರುವ ಮೊದಲೇ ಅವರನ್ನು 
ಓದಲು ಹಚ್ಚಿದರೆ ಆ ಮಕ್ಕೆ ಳು ಇನ್ನೂ "ಎಳೆಯೌತನದಲ್ಲಿರುವಾಗಲೇ ಬಾಯಿಂದ 
ಹೇಳಿದ್ದ ನ್ನ ಗ್ರಹಿಸುವ ಶಕ್ತಿ ಯನ್ನ ನಷ್ಟ ಗೊಳಿಸಿದಂತಾಗುತ್ತ ದೆ. ಆದರೆ ಇವಾವುದಕ್ಕೂ 
ಗಮನ ಜಾತ ಪರಿಸ್ತಿತಿ ; ಸರ್ಕಾರಕ್ಕೆ, ಶಿಕ್ಷಣ ತಜ್ಞರಿಗೆ ಮುಖ್ಯವಾಗಿ ಮಕ್ಕ ಛ ತಂಜಿ 
ತಾಯಿಗಳಿಗೆ ಇಲ್ಲ. ಇದರಿಂದ ಮಕ್ಕ ಛ ಕ್ರಿ ಯಾತ್ಮ ಕತೆ ನಾಶವಾಗುತ್ತಾ ಹೋಗುತ್ತಿ ದೆ. 
ಗಾಂಧಿಯ ವಿಚಾರಗಳನ್ನು ಅಲಕ್ಷಿಸಿ ತ್ಮಾ ಚೋಡರೆ ಎಳೆಯ ವಯಸ್ಸಿ ನಲ್ಲಿ ಅತ್ಮ ೦ತ 
ಶಿಸ್ತಿನಿಂದ ಗಿಣಿಪಾಠ ಒಪ್ಪಿಸುತ್ತಾ ಹೋಗುವ ಮಕ್ಕ ಳು ದೊಡ್ಡ ವರಾಗುತ್ತಾ 
ಹೋದಂತೆ ಸೆ ಸ್ವೇಚ್ಛಾ ಚಾರಕ್ಕೆ ಒಳಗಾಗುವ ಸಂಭವನೀಯತೆಗಳು ಬಹಳ ಅಧಿಕ. ಅದಕ್ಕೆ 
ಗಾಂಧೀಜಿ ಹೇಳುತ್ತಾ ಡಿ" “ಅಕ್ಷರಜ್ಞಾ ನ ಸದಾಕಾಲದಲ್ಲಿಯೂ ಕೆಟ್ಟ ದೆಂದು ಹ 
ಹೇಳಲಿಲ್ಲ. ಬರೀ ಅಕ್ಷರದ ಭ್ರೂ ಂತಿತಪು ಎಂದು ಹೇಳುತ್ತೆ ನೆ.” 


ಗಾಂಧೀಜಿಯವರು ಶಿಕ್ಷಣ ವ್ಯ ವಸ್ಥೆ ಯಲ್ಲಿ ಬಹಳ ಪ್ರಾ ಮುಖ್ಯ ತೆಯನ್ನು ಕೊಡು 
ವುದು ಚಾರಿತ್ರ, ಶಿಕ್ಷಣಕ್ಕೆ ಗಾಂಧೀಜಿಯ ಅಭಿಪ್ರಾ ಜಟೆ ವಿದಾ ರ್ಥಿಗಳಲ್ಲಿ 
ಚಾರಿತ್ಯಕ ಗುಣಗಳಾದ ಸತ್ಯ, ಅಹಿಂಸೆ, ಸೇವಾಮನೋಭಾವನೆಗಳು ಪ್ರ ತಿಷ್ಠ ಪನೆ 
ಗೊಳ್ಳಬೇಕು. ಇದು ಸಾಧ್ಯ 'ಪಾಗಟೇಕಾದರೆ ಶಿಕ್ಷಕರು ತಮ್ಮ ಚಾರಿತ್ರ ವನ್ನು ಬೆಳೆಸಿ 
ಕೊಂಡಿರಬೇಕು. ಮೇಲೆ ಹೇಳಿದ ಅಂಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ 
ಬೇಕು. ಸತ್ಯ ಮತ್ತು ಅಹಿಂಸೆ ಶಿಕ್ಷಕರ ಕ ಯಲ್ಲಿ ಪರಿಶುದ್ಧ ಪ್ರೆ ಮವಾಗಬೇಕು. 
ಒಬ್ಬೊ ಬ್ಬ ಶಿಕ್ಷಕನೂ "ತನ್ನ ಎದಾ ರ್ಥಿಗಳ ದೃ ೩ ಯಲ್ಲಿ ನಿತ್ಯ ನೂತನ ಜಸ ಸ್ಫೂರ್ತಿ 
ಯಾಗಬೇಕು. 


ವಿದಾ ರ್ಥಿಗಳಿಗಿರುವ ಸ್ವಾ ತಂತ್ರ ದ ಬಗ್ಗೆ ಗಾಂಧೀಜಿಯೆವರ ವಿಚಾರಗಳು 
ಹೀಗಿವೆ; ವಿದಾ ರ್ಥಿಗಳಿಗೆ ವಾಕ್‌ ಸಾ ತತ ಶ್‌ ಸಂಚಾರ ಸ್ಪಾ ತಂತ್ರ ಗಳು ಇರಬೇಕು. 


ವ 


ಅವರಿಗೆ ವಿಚಾರ ಸ್ವಾತಂತ್ರ , ಅಭಿಪ್ರಾಯ ಸ್ಟಾ ತಂತ್ರ ಪೂ ಇರಬೇಕು. ಆದರೆ 


ರಾಜಕೀಯ ಸ್ವಾತಂತ್ರ ಪ್‌ ಅವಶ ಯವ ರಾಜಕೀಯ ಪಕ್ಷದ 


15 


` ಕಡೆಗಾದರೂ ಇರಲಿ. ಆದರೆ ನದು ರ್ಥಿಗಳಾಗಿರುವರೆಗೂ ಅವರಿಗೆ ಕ್ರಿಯಾ 
ಸ್ವಾ ತಂತ್ರ ಗಳು ಇರಬಾರದು. 


ಸ ರ್ಥಿಗಳ ಸ್ವಾ ತಂತ್ರ ದ ಬಗೆಗಿರುವ ಗಾಂಧೀಜಿಯವರ ವಿಚಾರಗಳು 


81 ಪ್ರಸಕ್ತ 5 ವಾತಾವರಣದಲ್ಲಿ ಅರ್ಥವ ರೊ ವಾಗುವುದು ಸ್ವಲ್ಪ ಕಷ್ಟವೆನಿಸುತ್ತದೆ. ಏಕೆಂದರೆ 


ಇತಿಹಾಸ ಕಂಡಿರುವಂತೆ ದೇಶದ ಹೋರಾಟದ ಘಟನಾವಳಿಗಳ ಎಲ ಹಂತಗಳಲ್ಲೂ 
ವಿದ್ಯಾರ್ಥಿಗಳ ಪಾತ್ರವಂತೂ ಇದ್ದೇ ಇದೆ. ದೇಶದ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ 
ಅಷ್ಟೆ ಕ ಇತ್ತೀಚೆಗೆ “ನಡೆಯುತ್ತಿ ರುವ ಮೀಸಲಾತಿಯ ಪರ ಗೂ ವಿರೋಧದ 
ಚಳುವಳಿಯಲ್ಲಿ ವಿದಾ ರ್ಥಿಗಳು ಪ ಶ್ರಮುಖವಾದ ಪಾತ ಶಧಾರಿಗಳಾಗುತ್ತಿ ದ್ದಾ ರೆ. ಚೀಣಾ 
ದೇಶದಲ್ಲಿ ಪ್ರಜಾಪ ರ್ರಭುತ್ವ ದ ಸ್ಪಾ ಪನೆಗೆ ನಡೆದ. ಚಳುವಳಿಯಲ್ಲಿ "ಆ ದೇಶದ 
ವಿದ್ಯಾರ್ಥಿಗಳದೇ ಸಿಂಹ ಪಾಲು. ಆವರ ಸರ್ಕಾರ ನಡೆಸಿದ ದೌರ್ಜನ್ಯದಲ್ಲಿ ಕೊಲೆ 
ಯಾಗಿ ಹೋದ ಚೀಣಿ ವಿದ್ಯಾರ್ಥಿಗಳು ಸಾವಿರಾರು. 


ಗಾಂಧೀಜಿಯವರು ವಿದಾ 'ರ್ಥಿಗಳಲ್ಲಿ ರಾಜಕೀಯ ಸ್ಪಾ ತಂತ್ರ ,ವಿರಕೂಡದು 
ಎಂದು ಹೇಳಿದ ಕಾಲ ಬೇರೆ. ಈಗಿನ ಪ್ರಸಕ್ತವಾತಾವರಣ ಬೇರೆ. ಕಾ ಕಾಲಕ್ಕೆ 
ಸಾಕಷ್ಟು ನೀರು ಹರಿದಿದೆ. ಈಗಿನ ಸಾಮಾಜಕ, ಆರ್ಥಿಕ ಹಾಗೂ ರಾಜಕೀಯ 
ಪರಿಸ್ಥಿ ಕಲುಷಿತಗೊಂಡು ವಿದಾ ರ್ಥಿಗಳು ಮೌನವಾಗಿರಲು ಸಾಧ್ಯವೆ ವೇ ಇಲ್ಲದಂತಹ 
ಪರಿಸ್ಥಿ ತ್ರಿ ಏರ್ಪಟ್ಟಿ ದೆ. ವಿದಾ ರ್ಥಿಗಳು ಕೇವಲ ಪೆ ಶ್ರೇಕ್ಷಕರಾಗಿಬಿಟ್ಟ ರೆ ನಮ್ಮ ಜನಗಳಲ್ಲಿ 
ಈಗಾಗಲೇ ಹೆಪ್ಪು ಗಟ್ಟಿ ರುವ ಜಡತೆ ಹಾಗೆಯೇ ಮುಂದುವರಿಯುತ್ತ, ದೆ. ನಮ್ಮ ನಾಡಿನ 
ಭವಿತವ್ಯ ವನ್ನು ರೂಪಿಸ ಬೇಕಾಗಿರುವ ನಾಡಿನ ಭಾವೀ ಜನಾಂಗವಾಗಿರುವ ನಯಾ ರ್ಥಿ 
ಗಳು. ದೇಶದ. ಎಲ್ಲ ರಂಗಗಳನ್ನು ರಾಜಕೀಯದ ಕಾರ್ಮೋಡ ದಟ್ಟಿ ವಾಗಿ ಆವರಸಿರು 
ವಂತಹ ಪರಿಸ್ಥಿ ತಿಯಲ್ಲಿ ಅವರಿಗೆ” ರಾಜಕೀಯ ಸ್ವಾ ತಂತ್ರ ತ್ರ, ಇರಬೇಕಾದುದು ಅವಶ್ಯ ಕ, 
ಇಲ್ಲಿ ಗಾಂಧಿ” ಅಂದು ಹೇಳಿದ ಮಾತುಗಳು "ಇಂದು ಅರ್ಥಪೂರ್ಣವಾಗಲಾರದು 
ಎನಿಸುತ್ತದೆ. ಇವು ನನ್ನ ಸ್ವ ೦ತ ಅಭಿಪಾ ಯಗಳು ಮಾತ್ರ. 


ಒಟ್ಟಿ ನಲ್ಲಿ EE ಗಾಂಧೀಜಿಯವರ ಅನೇಕ ಶಿಕ್ಷಣ ವಿಚಾರಗಳು 
ಇವತ್ತಿ ಗೂ. ಅತ್ಯಂತ ಹೆಚ್ಚು ಅರ್ಥಪೂರ್ಣ ಮತ್ತು ಪ್ರ ಸ್ತುತ, 


ಒಂದು ಅಂತರಂಗದ ಮಾತು ಸ 


ನನ್ನೊಳಗಿನ ಗಾಂಧಿ 


ಹ — ಯೆಲ್ಲಸ್ಪೆ ಬ. 
ಎರಡನೇ ಬಿ.ಎ., ಎ.ಪಿ.ಎಸ್‌. ಕಾಲೇಜು, ಟಗ ಡಾ 


ಗಾಂಧಿ ತಾತ 
ಗಾಂಧಿ ತಾತ 
ಬೂಂದಿ ತಿಂತಿಯಾ... 


ಇದು ನನ್ನ ತೊದಲು ನುಡಿಗಳ, ಚಡ್ಡಿ ದಿನಗಳ ಹಾಡು. ಗಾಂಧಿ ಯಾರು 9) 
ಯಾವ ಊರಿನವ ಏನೂ. ತಿಳಿಯದ ಹಾಡು, ಬಾಯಲ್ಲಿ ಜೊಲ್ಲು ಸುರಿಸುತ್ತಾ, 
ಮೂಗಲ್ಲಿ ಸಿಂಬಳ ಒರೆಸುತ್ತಾ fr ಬರೀ ಹಾಡಿದಾಗಷ್ಟೇ ನೆನಪಾಗುತ್ತಿದ್ದ ಈ ಹಾಡಿನ 
ಕೆಥಾವ್ಯಕ್ತಿ ಕಾಣಿಸಿಕೊಂಡದ್ದು ಎರಡನೆಯ ತರಗತಿಯ ಕನ್ನಡ ಪುಸ್ತಕದ ಪದ್ಮ 
ವೊಂದರಲ್ಲಿ, 

ತಟ್ಟು ಚಪ್ಪಾ ಛೆ 

ಪುಟ್ಟ ಮಗು 

ಗಾಂಧಿಗಿಂದು ಜನುಮ ದಿನ 

ತಕೊ ಕ್ಕ ಇಕೊ ಕ್ಸ 


ಎಂದು ಉರೂ ಹೊಡೆದು, ಚಿಪ್ಪಾ ಳೆ ತಟ್ಟುತ್ತಾ ಹಾಡುವಾಗ ಈ ವ್ಯ ಕ್ರಿಯ 
ನೆನಪು ಇನ್ನಷ್ಟು ಹಸಿರಾದದ್ದು. ಗೆ 2ರ ಸಂಧಿ ತಾತ ಯಾರು ? 'ಚಖವ 
ಊರಿನವ pis ತಿಳಿಸಿದವರೇ ಇಲ್ಲ. ನಾನು ಮೂರನೆಯ ತರಗತಿಗೆ ಬರುತ್ತೇನೆ, 
ಯಾವ ಪುಸ್ತಕದಲ್ಲೂ ಈ ಅಜ್ಜ ಬರಲಿಲ್ಲ. ಶಾಲೆಗೆ ಸೇರದೆ ಇದ್ದಾ ಗ ಏಳು ವರ್ಷಗಳ 
ಕಾಲ ನೆನಪಾಗಿ ಬಂದ ನನ್ನ ಗಾಂಧಿತಾತನಿಗೆ ಎರಡನೆಯ ತರಗತಿಯಲ್ಲಿ ಚಪ್ಪಾ ಲ್ಲ ತಟ್ಟಿ 
ಹುಟ್ಟು ಹಬ್ಬ ಆಚರಿಸಿದ ಯಿತು. 


ನಾಲ್ಕ ನೆಯ ತರಗತಿಗೆ ಬರುತ್ತೇನೆ. ಕನ್ನಡ ಪುಸ್ತಕದ ಮೊದಲನೆಯ “ನನ್ನ ಕಥೆ” 
ಎಂಬ ಪಾಠದಿಂದಲೇ ಈ ಮಹಾಶಯನ ದಿಢೀರ್‌ ಆಗಮನ ! ಅವರ ಬಿಚ್ಚು ಮನಸ್ಸಿ ನ 
ಕತ್ತಿ ಸ್ವಲ್ಪ ಸ್ವ ಲ್ಪವಾಗಿ ನನ್ನೆ ದೆಯ ಸವರತೊಡಗಿತ್ತು. ಗಾಂಧೀತಾತನೇ ಆ ಪಾಠದಲ್ಲಿ 
ನೇರವಾಗಿ. ತನ್ನೆ "`ಬಾಲ್ಕ ವನ್ನು ಕುರಿತು ಮಾತಾಡುತ್ತಾ ನೆ. ಅದರಲ್ಲಿ ಆತ ಹುಟ್ಟಿ ದು ತ 


17 


ಬೆಳೆದದ್ದು » ತಂದೆ, ತಾಯಿ ಇನ್ನು ಏನೇನೊ ತನ್ನ ಬಗ್ಗೆ ಹೇಳಿದ ನೆನಪು ನನಗೆ. ಆ 


ನೆನಪ ಲೂ ನನ್ನೊ ಳಗೆ ಇನ್ನೂ ಉಳಿದ ಕೆಲವು; ಅವರು "ಶಾಲೆಗೆ ಸಮಯಕ್ಕೆ ಸರಿಯಾಗಿ 
ಹೋಗುತ್ತಿ ದ್ದ ರಂತೆ, ಅಂದಂದಿನ ಪಾಠಗಳನ್ನು ಅಂದಂದೇ ಓದಿಕೊಳ್ಳು ತ್ರಿ ದ್ದ ರಂತೆ, 


| ಗುರು-ಹರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳು ತ್ರ ದ್ದ ರಂತೆ. ಎಂದೂ ಸುಳ್ಳು "ಹೇಳು 
 ತ್ತಿರಲಿಲ್ಲವಂತೆ. 


ಇದನ್ನೆಲ್ಲಾ ಕೇಳಿ ನಾನೂ ಹಾಗೆಯೇ ಮಾಡಲು ತೊಡಗುತ್ತಿದ್ದೆ, ಬಹುಶಃ 
ನನಗೆ ಆಗ "ಂಂಧಿಯಂತೆಯೇ ನಡೆದುಕೊಳ್ಳ ಬೇಕು ಎಂಬುದು ಮಖ್ಯ ವಾಗಿರಲಿಲ್ಲ. 
ಟೀಚರ್‌ ಹೇಳಿದ್ದನ್ನ ಲ್ಲಾ ಮಾಡಿ, ಉರೂ ಚೂರು. ಅವರಿಂದ "ಭೇಷ್‌, " ಜಾಣಮರಿ' 
ಎನಿ ಸಿಕೊಳ್ಳುವುದು ಮಾತ್ರ ನನಗೆ ಮುಖ್ಯ ವಾಗಿತ್ಮು. ಅವರು ಚಿಕ್ಕ ವರಿರುವಾಗಲೇ 
ಕೆಲವು ಕೆಟ್ಟ ಹುಡುಗರ ತಾತ ಸೇರಿ ಬೀಡಿ, “ಗೀಟು ಸೇದುವುದು ಆ ಕೆಟ್ಟ 
ಚಟಗಳನ್ನು ಕಲಿತರಂತೆ, ಅದಕ್ಕಾಗಿ ದುಡ್ಡು ಬೇಕಾಗಿತ್ತಂತೆ, ಮನೆಯವರನ್ನು ಕೀಳಲು 
ಸಂಕೋಚವಾಗಿ ಒಂದು ಸಣ್ಣ ಚಿನ್ನದ. ತುಣುಕನ್ನು ಕದ್ದು ಬಿಟ್ಟ ರಂತೆ. ಇದೆಲ್ಲಾ 
ಆದಮೇಲೆ ಯೋಚಿಸಿದರಂತೆ, "ಅಯ | ನನ್ನ ನ್ನು ಕಷ್ಟ ಪಟ್ಟು ತಿದ ತಂದೆ ತಾಯಿ 
ಗಳಿಗೆ ದ್ರೋಹ ಮಾಡಿಬಿಟ್ಟೆ ನಲ್ಲಾ ಹಂಡೆ "ಳು ಬಂದುಬಿಟ್ಟೆ ತಂತೆ, ಅದಕ್ಕಾಗಿ 
ಕ್ಷಮಿಸಬೇಕೊದು ತಂದೆಗೆ ಡ್‌ ಬರೆದು ಕೊಟ್ಟಾಗ ಜಾ ಅತ್ತು ಬಿಟ್ಟ ರಂತೆ. 
ಅದನ್ನು ಕಂಡು ಗಾಂಧಿತಾತನಿಗೆ ಹೊಡೆದದ್ದ ಕ್ಕಿಂತಾ ತುಂಬಾ ನೋವಾ ಯಿತಂತೆ, 
ಇದನ್ನೆ ಲಾ ಕೇಳಿದಂತೆ, ನಾನೂ ಬಿಕ್ಕಿ ಬಿಕ್ಕಿ ಅಳುತ್ತಿ ದ್ದೆ. ಅದಕ್ಕೆ ಕಾರಣವೇ ಬೇರೆ ಇತ್ತು 
ಅದೆಂದರೆ ನಾನೂ ಸದಾ ಕೆದಿಯುತ್ತಿ ದ್ದೆ : ಆದರೆ ನಾನು 'ಕದಿಯುತಿ ದ್ದು ದೇ ಬೇರಿ, 
ಅವರ ಮನೆಯಲ್ಲಿ ಚಿನ್ನ ಬಹಳವಿದ್ದಿ ರಬಹುದು, ಅದಕ್ಕೆ ಅವರು ಚಿನ್ನ "ಕದಿ ರಬಹುದು 
ಆದರೆ ನಮ್ಮ ಮನೆಯಲ್ಲಿಯಾದರೂ ಅಮ್ಮನ ಕೊರಳಿನಲ್ಲಿದ್ದ ಹಣೆಯ ಕುಂಕುಮ 
ದಷ್ಟಗಲದ "ತಾಳಿ'ಯನ್ನು ಬಿಟ್ಟಿ ರೆ ನೋಡೋಣವೆಂದರೂ ಒಂದಿಷ್ಟು ಚಿನ್ನವನ್ನು 
ಕಂಡಿರಲಿಲ್ಲ. ಆದರೆ ಅದಕ್ಕಿಂತಲೂ ಬೆಲೆ ಬಾಳುವುದನ್ನು ನಾನು ಕದಿಯುತ್ತಿ ದ್ದೆ. 
ಮನೆ ತುಂಬಾ ಚಿಲಿಪಿಲಿಗುಟ್ಟುವ ಮಕ್ಕಳಿಗೆ, ಅಂಗಡಿಯಿಂದ ಸಾಲೂ ಸಾಲದಂತೆ 
ಕೊಂಡು ತಂದ ಅಕ್ಕಿಯಿಂದ ಅನ್ನ ಬೇಯಿಸಿ, ನಿನಗಿಷ್ಟು » ನಿನಗಿಷ್ಟು ಎಂದು 
ಎಲ್ಲರಿಗೂ ಬಟ್ಟಲಿಗೆ ಅನ್ನ ಹಾಕಿ ಕೊಟ್ಟಾಗ ನನ್ನದನ್ನು ಗಬಗಬನೆ ತಿಂದು, ಎಲ್ಲೊ 
ಆಡಲು ಹೋಗಿರುತ್ತಿ ದ್ದ ಅಣ್ಣ ಅಕ್ಕಂದಿರ ಅನ್ನವನ್ನೂ ತಿಂದು ಮಳ್ಳನ ಹಾಗೆ 
ಇದ್ದು ಬಿಡುತ್ತಿದ್ದೆ. 


ಅವರು ಬಂದು ಅತ್ತಾಗ, ಅಮ್ಮನೂ ಅಳುವಾಗ ನನಗೇನೂ ಆಗಿಲ್ಲ, ಚೆನ್ನಾಗಿ 
ದ್ದೇನೆ ಎಂಬಂತೆ ಇದ್ದು ಬಿಡುತ್ತಿದ್ದೆ. ಅದೇ ನೆನಪೇ ನನ್ನನ್ನು ಕಂಡಿ ಅಳುವಂತೆ 
ಮಾಡಿದ್ದು, ಮನೆಗೆ ಬಂದರೆ ಯಥಾ ಸ್ಥಿತಿ, ದಿನಾ ಕದ್ದು ತಿನ್ನುತ್ತಾ ಇದ್ದು ದನ್ನು ಅಮ್ಮ 


18 


ನಿಗೆ ಹೇಳಿಯೇ ಬಿಡಬೇಕು. ಇನ್ನೆಂದೂ ಕದ್ದು ತಿನ ಬಾರದು, ಎಂಬ ತೀರ್ಮಾನ ' 
ದಿಂದ ಅಮ್ಮನ ಬಳಿಗೆ ಹೋಗುತ್ತೆ ನೆ, ಹೇಳಿದರೆ ಅಮ್ಮ ಚೆನ್ನಾಗಿ ಸೇಡು ತೀರಿಸಿ 
ಕೊಳ್ಳುತ ತ್ತಾ $ ಎಂಬ ಭಯ, ಬಿಕ್ಕುತ್ತಾ ಬಿಕ್ಕುತ್ತಾ ಹೇಳಿಯೇ ಬಿಟ್ಟೆ. ಆದರೆ ಅಮ್ಮ 
ನನ್ನನ್ನು ಹಿಡಿದುಕೊಂಡು ಹ! "ಗುದ್ದಲಿಲ್ಲ, ಮಮಾ ಇಲ್ಲ. 
ಒಂದೇ ಸಮನೆ ಅತ್ತಳು ನನ್ನ ಪುಸ್ತಕದಲ್ಲಿ ಗಾಂಧಿ ಅಳುತ್ತಿದ್ದ. ಅಮ್ಮ ಅಳುತ್ತಿ ok 
ನಾನೂ ಅಳುತ್ತಿ ದ್ದೆ. 

ಗಾಂಧಿ ಅತ್ತರೆ ಅಳುವ ನಾನು, ಅವನಂತೆ ಎಂದಿಗೂ ಕದಿಯಬಾರದು ಎಂದು 
ಕೊಂಡೆ, ಅವನ ಕಥೆ ಕೇಳತೊಡಗಿದೆ. ಅವರ ತರಗತಿಗೆ ಮೇಲಧಿಕಾರಿಗಳು ಬಂದು 
ಉಕ್ತಲೇಖನ ಕೊಟ್ಟ ರಂತೆ. ತರಗತಿಯ ಎಲ್ಲ ಹುಡುಗರೂ ಎಲ್ಲವನ್ನೂ ಸರಿಯಾಗಿ 
ಬರೆದರಂತೆ ಇವರೊಬ್ಬರು ಮಾತ್ರ ಕೆಟೆಲ್‌ ಎಂಬ ಪದವನ್ನು ತಪ್ಪು "`ಬರೆದರಂತೆ, 
ತರಗತಿಯ ಉಪಾ ಧ್ಯಾ ಯರೇ ಪಕ್ಕ ದಲ್ಲಿ ಕಾಪಿ ಹೊಡೆ ಎಂದು ಸಂಜ್ಞೆ ಮಾಡಿದರಂತೆ, 
ಅಧಿಕಾರಿ 2d ಮೇಲೆ ಅವರ ದಡ್ಡ ತನಕ್ಕೆ ಬೈ ದರಂತೆ, ಅಂದಿನಂತೆ, 
ನಾನೂ ಸಹಾ ಎಂದಿಗೂ ಕಾಪಿಹೊಡೆಯಬಾರದು ಜ್‌ ತೀರ್ಮಾನ ಮಾಡಿಕೊಂಡೆ. 
ನನಗೆ ಬಂದಷ್ಟು ಮಾತ್ರ ಬರೆದು ಬರುವ ಬುದ್ದಿ ನನಗೆ ಇಂದಿಗೂ ಇದೆ, ಅದಕ್ಕೆ 
ಮಾತ್ರ ಆ ಗಾಂಧಿ ತಾತನೇ ಕಾರಣ. 


ಒಂದು ಸಾರಿ ಗಾಂಧಿ ಜಯಂತಿ ಬಂತು, ಗಾಂಧಿ ತಾತನ ಫೋಟೋ ಇಟ್ಟು 
ಎಲ್ಲರಿಗೂ ಚಾಕಲೇಟು ಕೊಟ್ಟೆ ದ್ದರು. ನನಗೆ ಇಂದಿಗೂ ನನ್ನ ಹುಟ್ಟು ಹಬ್ಬ ಮಾಡಿದ 
ಕೊರಗು. ಅಮ್ಮ! ನ ಹತ್ತಿರ SR ಸೀರೆ ಹಿಡಕೊಂಡು ಎರಡೂ ಕಾಲುಗಳ ನಡುವೆ 
ತಲೆಇಟ್ಟು, “ಗಾಂಧಿ ತಾತನಿಗೂ ಹುದ್ದಬ್ಬ ಮಾಡ್ತಾ ರೆ. ನಂಗೂ ಮಾಡಮ್ಮ ನನ್ನ 
ಜತೇರಿಗೆಲ್ಲಾ ಪೆಪ್ರಮೆಂಟು ತಗೋಡಾನ” ಎಂದಿದ್ದೆ. ಅದಕ್ಕೆ ಅಮ್ಮ “ಗಾಂಧಿ ತಾತ 
ಸತ್ತೊ ೀಗವ್ನೆ, ಅನ್ನಿ ಗೆ ಹುದ್ಧ ಬ್ಬ ಮಾಡ್ತಾರೆ. ನೀನೇನ್‌ ಸತ್ತೊ ಗಿದ್ದಿ €ಯಾ ನಿನ್ಗೂ 
ಹುದ್ದೆ ಬ್ದ ಮಾಡಾಕ, ರಾತ್ರಿ ಗ್ಗ “ಣೆಗೆ ಮುಂದೆ ಮಾಡಿಯಂತೆ ನಿನ್‌ ಹುದ್ದ ಬ್ಬಾ ನ 
ಹೋಗೋಗಲೇ ಸ ಎಂದಿದ್ದ ಳು. ಗಾಂಧಿಜಯಂತಿಯ ದಿನ, ಅವನ ಹೆಸರಲ್ಲಿ 
ಚಾಕಲೇಟು ತಿನ್ನುವ ದಿನ, ಅಮ್ಮ ನ ಆ ಮಾತುಗಳು ಗಾಂಧಿ-ಜಯಂತಿಯ ಚಾಕಲೇಟಿ 
ನಂತೆ ನನ್ನೊ ಛಗೆ "ಇಂದಿಗೂ ಉಳಿಯುತ್ತ ವೆ. 


ಗಾಂಧಿ, ಎಂದರೆ ಯಾರ ಜೊತೆಯೂ ಸೇರಬಾರದು, ಕದಿಯ ಬಾರದು, 
ಸುಳ್ಳು ಹೇಳಬಾರದು, ಕಾಪಿ ಹೊಡೆಯಬಾರದು ಶಾಲೆಗೆ ಸರಿಯಾಗಿ ಹೋಗಬೇಕು. 
ಗುರುಗಳಿಗೆ-ಹಿರಿಯರಿಗೆ ವಿಧೇಯರಾಗಿರಬೇಕು ಇದಿಷ್ಟೇ ನನಗೆ ಗಾಂಧಿ ಎಂದರೆ 
ಗೊತ್ತಿದ್ದದ್ದು, ಹೈಸ್ಕೂಲಿಗೆ ಹೋದೆ ಅಲ್ಲಿ ಚಾಚೂ ತಪ್ಪದೆ ನನ್ನ ಗಾಂಧಿಯ ಈ ಎಲ್ಲ 
ನಿಯಮಗಳನ್ನು ಕುಯಾ ವಾಚಾ ಮನಸಾ ಪಾಲಿಸಿದೆನೆಂದರೆ ಸರಿಯಾಗಿದ್ದೀತು. 


19 


' ಇವನ್ನ ಲ್ಲಿಯ ಈ ರೀತಿಯ . ವರ್ಶನೆಗೆ, ನಾನೇ ಒಬ್ಬ ಪುಟ್ಟ ಗಾಂಧಿಯೇನೊ 
ಎನ್ನುವ ಸಂತೋಷ ಬೇರೆ ಮನಸ್ಸೊಳಗೆ, ಅದನ್ನು ಯಾರ ಬಳಿಯಲ್ಲೂ ಜಂಭ 
ಕೊಚ್ಚಿ ಕೊಳ್ಳು ವಂತಿಲ್ಲ. ಜೊತೆಗೆ ಬು “ಇವನೊಬ್ಬ ಗಾಂಧೀನಮ್ಮ, ಬನ್ರೊ 6 


ಎನ್ನು! ತ್ರಿ ದ್ದಾ ಸ ಇನ್ನ ಷ್ಟು ಹೇಳಲಾಗದ ಸಂತೋಪ. ಸುಮ್ಮ ಸುಮ್ಮನೆ ಅವರನ್ನು ' 


ಗದರಿಸಿಕೊಂಡರೂ ಗ ಕರೆಯಲಿ ಎಂಬ ಆಸೆ. 
ನನ್ನೊ ಡನೆ ತೀರಾ, ನನಷ್ಟೇ ಸಣ್ಣ ವನಾಗಿದ್ದ ಗಾಂಧಿ, ನಾನು ಹೈ ಸ್ಕೂಲಿಗೆ 


ಬಂದಾಗ ಸತ: ಸತ್ಯಾ ಗ್ರ ಹ ಮಾಡಿದ್ದು, ಉಪವಾಸ ಮಾಡಿದು ಹರಿಜನೋದ್ಭಾರ ಸೆ ಸೇವೆ. 


ಮಾಡಿದ್ದು, ದೇಶಕ್ಕೆ ಸ್ಟಾ ತಂತ್ರ ೨ ತಂದು ಕೊಟ್ಟ ದ್ದು. ಎಲ್ಲಾ ಗೊತ್ತಾ ಯು ಹಳೆಯ 
ಗಾಂಧಿ ಬೇರಯಾಗಲಿಲ್ಲ ಇ 

ಇನ್ನು ನನ್ನ ಕಾಲೇಜಿನ ಗಾಂಧಿ 8 ? ಅದೇ ಹಳೆಯ ಗಾಂಧಿ 
ತತ ಗಳನ್ನು "ಬೇ ಡೆ ಬೇಡ ಎಂದರೂ ಗೊತ್ತಿಲ್ಲದಂತೆ ಆಚರಿಸಿ, ಕಾಲೇಜಿನ ಹುಡುಗರ 


ಕೈ ಮಲ್ಲಿ “ಹೇ ಅವನು ಗಾಂಧೀ ನನ್ಮ ಗ ಬಿಡ್ತೊ ಲೆ” ಎಂಬ ಮಾತನ್ನು ಕೇಳಿಸಿಕೊಳ್ಳು ಐ 


ವಾಗ ಹಿಂದೆ ಹೈಸ ಸ್ಕೂಲಿನಲ್ಲಿ ಅನ್ನಿ ಸಿಕೊಳ್ಳು ವಾಗ ಆಗುತ್ತಿದ್ದ ಸಂತೋಷ ಆಗುತ್ತಿ ಲ 

ಕಾಲೇಜು ಹುಡುಗರೆಂದರೆ ಹುಡುಗಿಯರ ಜೊತೆ ಸಲಾ ) ಪದಿಂದಿರಬೇಕು. ಅವರನ್ನು 
ಚುಡಾಯಿಸಬೇಕು. ಸಿಗರೇಟು ಸೇದಬೇಕು. ರ್ಯಾ ಗಿಂಗ್‌ ಮಾಡಬೇಕು. ಇಲ್ಲದಿದ್ದ ಕ 
ಅವನು ವಿದ್ಯಾರ್ಥಿಯಲ್ಲ. ಅವನು ಗಾಂಧಿ. ಹಾಗಾ ದರೆ ಗಾಂಧಿ, ಬೀಡಿ ೩ ಸಿಗರೇಟು 


ಸೇದಲಿಲ್ಲವೆ 7 ಹುಡುಗಿಯರನ್ನು ಚುಡಾಯಿಸಿದರೊ ಇಲ್ಲವೊ ಗೊತಿ ಶಲ, ಆದರೆ" 


ಕಸ್ತು ರಬಾ ಅವರನ್ನು ಮದುವೆಯಾಗಲಿಲ್ಲವೆ ? ಮಕ್ಕ ಳಾಗಲಿಲ್ಲವೆ ? ಆದರೂ 


ಇವರು ಇದಾವುದೂ ಗೊತ್ತಿ ಲದಂತೆ ನನ್ನ ನ್ನೂ ಗಾಂಧೀಯನ್ನೂ ಅಪಾರ್ಥಮಾಡಿ.: 
ಕೊಂಡು ಹಿಯಾಳಿಸ ಸುತ್ತಿರು ವುದು ನಮಿ ಬ ರಿಗೂ ಮಾಡುತ್ತಿ ರುವ, "ಘೋರ ಅನ್ಕಾಯ. 


ಅಲ್ಲ, ನನ್ನ ನ್ನೂ ಗಾಂಧಿಯನ್ನು ಒಬ್ಬ ಮನುಷ್ಯ ರನ್ನಾ ಗಿಯೂ ಲೆಕ್ಕ ಕೈ ತೆಗೆದುಕೊಳ್ಳ 
ಲಾರರು ಎಂದರೆ ನಾನು ಯಾವ ಬಾವಿಗೆ ಬೀಳಲಿ ಹೇಳಿ ? 

ಗಾಂಧೀ ಎಂದರೆ ನಾನು ಇದುವರೆಗೆ ಎಷ್ಟು ತಿಳಿದು ಕೊಂಡಿರುವೆನೋ 
ಬಹುಶಃ ನನ್ನ ನ್ನೂ ಗಾಂಧೀ ಅನ್ನು ವ 20ನೇ ದ ನನ್ನ ಮಿತ್ರರೂ ಇದಕ್ಕಿ ೦ತ 
ಹೆಚ್ಚು ತಿಳಿದು ನರಿಯು ಸಾಧ್ಯ ವಿಲ. ಹೀಗೆ ನನಗೆ ಅರಿವಿಲ್ಲದೆ ನ್ನೆ ದುರು ನಿಲು 
ಶ್ರಿ ದ್ದ ಗಾಂಧಿ ನನ್ನ ಅಂಬೆಗಾಲಿನ ಜೊತೆ ಅಂಬೆಗಾಲಿಟ್ಟು ನಡೆಯುತ್ತಾ ಮೊಣ 
ಕಾಲಿಗೆ ಶಕ್ತಿ ಬಂದು ಕಪ್ಪು ಕೈ ಗಳಿಂದ ಚಪ್ಪಾ ಛೆ ತಟ್ಟು ವಾಗ ನನ್ನೊ ಳಗೆ ಕುಣಿಯುತ್ತಾ, 
ನಾನು ತಪ್ಪು ಮಾಡಿದಾಗ ಸ ತಪ್ಪ ನ್ಷ್ಗ ಲ್ಲಾ ನೆನಪಿಸಿಕೊಳ್ಳು ತ. ಅವರಿಗೆ ರು 
ಮೂವತ್ತು "ವರ್ಷಗಳೇ ಆದರೂ, ಸಾ ತಂತ್ರ ಬಂದು ನಲವತ್ಥೆ ದು ವರ್ಷಗಳೇ 
ಆದರೂ, ನನ್ನ ಇಪ್ಪತ್ತು ವರ್ಷದ 'ಬದುಕಲಿ ಅವನು ನನ್ನೊ ಛೆ ಬೆಳೆದಿರುವುದು 
ಇಪ್ಪ ತ್ತು ವರ್ಷದ ಗಾಂಧಿಯಾಗಿಯೇ, 


20 


ಗಾಂಧಿ ಅಸ್ಟೆ ೃಶ್ಯೃತೆಯ ವಿರುದ್ಧ ಬಡಕಲು ಬರಿ ಮೆ x ಬಿಟ್ಟುಕೊಂಡು 
ಕೋಲೂರಿಕೊಂಡು ಹೋರಾಡಿದ್ದು. ಓಡಾಡಿದ್ದ €ನಂತೆ. ಆದರೂ ಅಸ್ಪ ಶೈ ತೆಯಂ 
ನನ್ನ ನಮ್ಮ ನಡುವೆ ಓಡಾಡುತ್ತಿರುವಾಗ ನಾನು ಗಾಂಧಿಯೆಂತೆ ಕೈಯಲ್ಲಿ ಒಂದು 
ಕೋಲು ಹಿಡಿದುಕೊಂಡು ನೇರವಾಗಿ ನಡೆದಾಡಬೇಕು. ನನ್ನ ಎದುರಿಗೆ ದರ್ಪದಿಂದ 
ಮೆರೆಯುವವರಿಗೆ ಎತ್ತಿ ಎರಡು ಕೊಡಬೇಕು ಎಂದುಕೊಳ್ಳುತ್ತೆ ನೆ. 

ಇಪ್ಪ ತ್ತು ವರ್ಷದ ಗಾಂಧಿ ನಾನು. ಖಾಲಿಕೊಡ ಹಿಡಿದು ನೀರಿಗೆ ಹೋಗುತ್ತೇನೆ. 
ಅಲ್ಲಿ ಖಾಲಿ ಕೊಡಗಳು ಸರಸರನೆ ದೂರ ಸರಿಯುತ್ತವೆ. ತುಂಬಿದ ಕೊಡಗಳು ತುಳು 
ಕುತ್ತಾ ತಲೆಮೇಲೆ ಕೂತುಕೊಳ್ಳುತ್ತವೆ. ಅಲ್ಲಿದ್ದವರ ಗಂಟಲುಗಳಿಗೆ ನನ್ನಿ ೦ದ ಹೇಳ 
ಲಾಗದ ಧ್ವ ನಿಗಳು ತುಂಬಿಕೊಳ್ಳು ತ್ತವೆ. ಖಾ ಲಿ ಕೊಡ ಹಿಡಿದ ನನ್ನ ಗಂಟಲಲ್ಲೂ 
ಉಗಳು ನಾಲಗೆಯ ತನಕ ಒತ್ತ ರಿಸಿ "ಬಂದು ಕ್ಯಾ ಕರಿಸಿ “ತುಬುಕ್‌” ಎಂದು ಉಗಿದು 
ಬಿಡು ಎನ್ನುತ್ತ ದೆ. ಆದರೆ 130 ವರ್ಷದ 'ಗಾಂಧಿ “ಇನ್ನೂ ಅಜ್ಜ ನಾಗುವ ತನಕ 
ಸಹಿಸಿಕೊ "ಮರಿ ! ನೋಡು, ನನ್ನ ಬೋಳು ಮಂಡೆ, ಬಾಗಿದ ಬೆನ್ನು , ಈ ಊರು 
ಗೋಲು, ನನ್ನ ಬರಿ ಮೈ ಈ ನನ್ನ ಕನ್ನ ಡಕದೊಳಗಿಂದ ನಿನಗೇನೂ ಕಾಣುವುದಿಲ್ಲವೆ?” 
ಎಂದಂತಾಗಿ ಸಡಿಮಿಡಿಗೊಳ್ಳು ತ್ತೇನೆ. 

ಸಿಡಿಮಿಡಿಗೊಂಡ ಫಲಿತಾಂಶ, ಅಪ್ಪ, ಅಮ್ಮ, ನಾನು, ನನ್ನ ಗಾಂಧೀವಾದ 
ಎಲ್ಲರನ್ನು ಎಳೆದಾಡಿ ಹೊಡೆದಿದ್ದಾರೆ, ಬಹುಶಃ ಇನ್ನು ಮುಂದೆಯೂ ಹೊಡೆಯ 
ಬಹುದೇನೋ ? ನಾವು ಗಳಗಳನೆ ಅತ್ತಿದ್ದರೆ. ಅಪ್ಪ ಅಮ್ಮ, ನಾನು, ನನ್ನೊಳಗಿನ 
ತರುಣ ಗಾಂಧಿ ಇವರೆಲ್ಲರ ಕಣ್ಣೀರಿನ ಕೊಡ ತುಂಬಿ ನಿಮ್ಮೆಲ್ಲರ ಕೈಗಳನ್ನು ಶುಚಿಯಾಗಿ 
ತೊಳೆಯಲು ಸಾಕಾದೀತು. ಅದಕ್ಕೆ ಹೇಳುತ್ತೆ ನೆ. ನನಗೆ ಬೂಂದಿ ತಿಂದ ಪುಟಾಣಿ 
ಬಾಲ್ಕದ ಗಾಂಧಿತಾತನೇ ಬೇಕು. ಅವನ ಹೋರಾಟ, ವಾದ, ಬರೀ ಭಾಷಣ ಬಿಗಿವ 
ನೀವು ಯಾರೂ ಬೇಡ, ನನಗೆ ಬೇಡ! 


ಕ್‌ 


ಮುಗಿಸುವ ಮುನ್ನ ವ 


ನಿಮ್ಮ ಕೈಯಲ್ಲಿರುವ ಈ ಪುಟ್ಟ ಸಂಚಿಕೆ, ಅದರ ಪ್ರಯತ್ನಗಳ ಬಗ್ಗೆ ಕೆಲವು 


ಸಾಲುಗಳು, 


ಗಾಂಧಿ ಜಯಂತಿಯಾಗಲೀ ಅಥವಾ ಯಾವುದೇ ರಾಷ್ಟ್ರೀಯ ದಿನಗಳಾಗಲೀ 
ಬಹುಕಾಲದಿಂದ ನಡೆದು ಬಂದಿರುವ ವ್ರತ ಹಬ್ಬಗಳ ಹಾ ಗೆ ಅರ್ಥವಿಲ್ಲದ ರಿಚುಯಲ್‌ 
ಆಗಿರುವುದು ಒಂದು ಕಹಿಯಾದ ವ್ಯಂಗ್ಗೆ. ಇವತ್ತು ಛಿದ ್ರೈಗೊಳ್ಳು ತ್ತಿರುವ ಜಗತ್ತ ನ 
ಮಾನವೀಯಗೊಳಿಸಬಲ್ಲ, ಅದರ ಉಳಿವಿಗಾಗಿ ಚಿಂತಿಸುವ ಪ್ರಯತ್ನಿಸುವ ಎಲ್ಲ 
ವಿಚಾರಗಳೂ ಒಂದೆಡೆ ಸೇರಬೇಕಾಗಿದೆ. ನಮ್ಮನ್ನ ನಿತ್ಯವೂ ಸುಡುತ್ತಿರುವ ಸಮಸ್ಯೆ ಗಳು 
ಮತ್ತು ಅವುಗಳ ಪರಿಹಾರದ ಬಗ್ಗೆ ಚಿಂತಿಸುವ, ನಮ್ಮ ಕಲೆ ಸಾ ಒತ್ತ ಗಳು 
ನಮ್ಮೊ ಳಗಿನ ಈ ಒತ್ತ ಡಗಳನ್ನ ಬಿಂಬಿಸ ುವ ಜವಾಬ್ದಾ ರಿ ಇದೆ. 


ಇವತ್ತಿನ ಹಿನ್ನೆಲೆಯಲ್ಲಿ ಗಾಂಧಿಯನ್ನ ಕಾಣುವುದಾದರೆ ಅವರ ವಿಚಾರಗಳನ್ನ 
ತೀರಾ ವೈಭವೀಕರಿಸಿ ನೋಡುವುದು ಅಥವಾ ಒಟ್ಟಾರೆ ನಿರುಪಯುಕ್ತ ಎಂದು ತಳ್ಳಿ 
ಹಾಕುವುದು, ಎರಡೂ ಅತಿರೇಕದ ವಿಧಾನಗಳು, ನಿಷ ಎರವಾದ ಇತಿಹಾಸ ಗಾಂಧಿ 
ಯನ್ನಾಗಲೀ ಇತರೆ ಯಾವುದೇ ಚಿಂತಕರನ್ನಾಗಲೀ ವಿಮರ್ಶಿಸದೇ ಬಿಡುವುದಿಲ್ಲ. 
ಕಾಲಕಾಲಕ್ಕೆ ನಡೆಯುವ ವಿಮರ್ಶೆಗಳೇ ಚಿಂತಕರನ್ನ ಅವರ ಚಿಂತನೆಗಳನ್ನ 
ಪ್ರಸ್ತು ತತೆಯ ಒಲೆಗಲ್ಲಿಗೆ ತಿಕ್ಕಿ ನೋಡುವುದು, ಈ ದಿಕ್ಕಿನಲ್ಲಿ ಗಾಂಧಿಯ ನಂತರದ 
ಜನ ನಗಳು ಈ ಕುರಿತು ಮರುಚಿಂತನೆ ನಡೆಸಬೇಕಾದ ಅಗತ್ಯ ಎಂದಿಗಿಂತಲೂ ಹೆಚ್ಚಿದೆ. 


ಇಲ್ಲಿನ ಎಲ್ಲಾ ಲೇಖನಗಳೂ ಪಂಡಿತರ ಅಥವಾ ಗಾಂಧೀವಾದಿಗಳ ಚಿಂತನೆ 
ಗಳಲ್ಲ, ಗಾಂಧಿ ಯುಗದ ನಂತರದ ಯುವಕರು ಗಾಂಧಿಯನ್ನ ಅರ್ಥಮಾಡಿಕೊಳ್ಳಲು 
ಯತ್ನಿಸಿದ ಪ್ರಾಮಾಣಿಕ ಪ್ರಯತ್ನಗಳು. ಇವು ಉತ್ಕೃಷ್ಟವೂ ಅಲ್ಲ, ಅಂತಿಮವೂ 
ಅಲ್ಲ. ಅನೇಕ ತೊಂದರೆ ತಾಪತ್ರ ಯಗಳ ನಡುವೆ ಲೇಖನಗಳನ್ನ ಬರೆದುಕೊಟ್ಟಿ ಎಲ್ಲ 
ಗೆಳೆಯರಿಗೆ, ಗಾಂಧೀ ಸಾಹಿತ್ಯ ಸಂಘಕ್ಕೆ, ನೀ. ಕಸ್ತೂರಿ ಅವರಿಗೆ ನಟರಾಜ 
ಹುಳಿಯಾರ್‌ ಮತ್ತು ಮುಖಪುಟ ರಚಿಸಿದ ಗೆಳೆಯ ಶಾಂತರಾಜ್‌ ಇವರೆಲ್ಲರಿಗೂ 
ಸಂಚಯ ಯಣಿಯಾಗಿದೆ. 


ಇವುಗಳ ಬಗ್ಗೆ ನಿವ ವ ಅನಿಸಿಕೆ ಚರ್ಚೆಗಳಿಗೆ ಸ್ಪಾ ಗತ, 


ದಿನಾಂಕ: 2-10-90 ಸಂಪಾದಕ 


i With 
BG | 
) Gompliments 
Jr 


zo 


LEO TECH 


(Engineers and Manufacturers) 
(Pioneers in Industrial Plastic Mouldings) 


P. B. No. 4427 
70, 11 Main Road 
Industrial Town 


Rajajinagar, Bangalore-44 


